ಕರ್ನಾಟಕ ರಾಜ್ಯಪತ್ರ 


-- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಏಪ್ರಿಲ್ ೧೯ , ೨೦೧೮ ( ಚೈತ್ರ ೨೯ , ಶಕ ವರ್ಷ ೧೯೪೦ ) 
Bengaluru , Thursday, April 19 , 2018 (Chaithra 29, Shaka Varsha 1940 ) 


ಸಂಪುಟ ೧೫೩ 
Volume 153 


ಸಂಚಿಕೆ ೧೬ 
| Issue 16 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮೈಸೂರು 
ನೇಮಕಾತಿ ಅಧಿಸೂಚನೆ ಸಂಖ್ಯೆ : ಆಡಳಿತ /ನೇಮಕಾತಿ / ಬೆ/ 5907 /2018 ದಿನಾಂಕ : 24. 03.2018 
ವಿಷಯ :- ಮೈಸೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 12 ಬೆರಳಚ್ಚುಗಾರರ ಹುದ್ದೆಗಳನ್ನು ನೇರ ನೇಮಕಾತಿ 

ಮೂಲಕ ಭರ್ತಿ ಮಾಡುವ ಬಗ್ಗೆ. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚುಗಾರರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ ಲೈನ್ 
ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಮೈಸೂರು ಜಿಲ್ಲಾ ನ್ಯಾಯಾಲಯದ ವೆಬ್‌ಸೈಟ್ http ://ecourts/gov.in/ mysuru/online-recruitment ರಲ್ಲಿ ನೀಡಲಾದ ಲಿಂಕ್ 
ಮೂಲಕ ಆನ್‌ಲೈನ್‌ನಲ್ಲಿ ದಿನಾಂಕ 16.04.2018 ರಿಂದ ದಿನಾಂಕಃ 15 . 05 .2018 ರ ರಾತ್ರಿ 11.59ರವರೆಗೆ ಮಾತ್ರ ಸಲ್ಲಿಸತಕ್ಕದ್ದು ಮತ್ತು ಭಾರತೀಯ ಸ್ಟೇಟ್ 
ಬ್ಯಾಂಕ್ ಚಲನ್ ಮುಖಾಂತರ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕಃ 18 .05.2018 ಆಗಿರುತ್ತದೆ. 
ಹುದ್ದೆಯ ಹೆಸರು : ಬೆರಳಚ್ಚುಗಾರರು 

ಖಾಲಿ ಹುದ್ದೆಗಳು - 12 

ವೇತನ ಶ್ರೇಣಿ : 11600 -200 -12000- 250 - 13000 - 300 -14200 - 350 - 15600 - 400 - 17200 -450 -19000 - 500 - 21000 . (6ನೇ ವೇತನ 
ಆಯೋಗದ ವೇತನ ಶ್ರೇಣಿಗಳು ಅನ್ವಯಿಸುತ್ತವೆ.) 

ಹುದ್ದೆಗಳ ವರ್ಗಿಕರಣ : 
ಹಿಂಬಾಕಿ ಹುದ್ದೆಗಳು : 


ಮೀಸಲಾತಿ 


ಅ೦ . ಅ 


ಒಟ್ಟು | 


ಪ್ರವರ್ಗ - 1 


01 % 


- 01 


|| - ಬಿ 


01 % 


01 % 


||| - ಎ 
| | - ಬಿ 


01 % 


04 


ಒಟ್ಟು 
* ದೃಷ್ಟಿಮಾಂದ್ಯ / ದೃಷ್ಟಿದೋಷವುಳ್ಳ ಅಭ್ಯರ್ಥಿ ( Blind & Low Vision) 

ಹೊಸ 08 ಹುದ್ದೆಗಳು : 
ಮೀಸಲಾತಿ | ಮಹಿಳೆ | ಗ್ರಾಮೀಣ ಕ. ಮಾ . ಅ 
ಪ . ಜಾತಿ 


ಅ೦. ಅ 


ಯೋ 


.ನಿ . ಅ 


ఒట్టు 


- 


0 


01 


ಪ . ಪಂಗಡ 


01 % 


( ೭೪೩ ) 


೭೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


ಒಟ್ಟು 


01 


01 


01. 


ಮೀಸಲಾತಿ ಮಹಿಳೆ | ಗ್ರಾಮೀಣ | ಕ. ಮಾ . ಅ ಅ೦. ಅ 

ಯೋ . ನಿ. ಅ 
ಪ್ರವರ್ಗ - 1 01 - 
|| - ಎ | - | 01 
ಸಾಮಾನ್ಯ | 02 | 01 - 01 

- ಒಟ್ಟು | 03 02 
* ದೃಷ್ಟಿಮಾಂದ್ಯ / ದೃಷ್ಟಿದೋಷವುಳ್ಳ ಅಭ್ಯರ್ಥಿ ( Blind & Low Vision) 
ಶೈಕ್ಷಣಿಕ ವಿದ್ಯಾರ್ಹತೆ : 
1) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್.ಎಸ್.ಎಲ್. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
ii) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿ ಬೆರಳಚ್ಚು (Typewriting Senior) ಅಥವಾ 

ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 
ಕಛೇರಿ ಕಾರ್ಯ ಕಲಾಪಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಬಳಕೆಯ ಜ್ಞಾನ ಅವಶ್ಯಕವಾಗಿರುತ್ತದೆ. 
ಆಯ್ಕೆಯ ವಿಧಾನ : 
1. ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು ( ಲಿಪಿಕ ಮತ್ತು ಇತರ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 

2007ರ ಅನ್ವಯ ನೇರ ನೇಮಕಾತಿಯ ಮೂಲಕ ನಡೆಸಲಾಗುವುದು. 
2. ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು 

ಯಂತ್ರ ಅಥವಾ ಕಂಪ್ಯೂಟರ್‌ನಲ್ಲಿ ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ 

ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು . 
3. ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು, ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು ಮತ್ತು 

ಸಂದರ್ಶನವು 05 ಅಂಕಗಳನ್ನೊಳಗೊಂಡಿರುತ್ತದೆ. 
4. ಯಾವುದೇ ವರ್ಗಗಳ ಮಹಿಳಾ ಅಭ್ಯರ್ಥಿ, ಗ್ರಾಮೀಣ, ಕನ್ನಡ ಮಾಧ್ಯಮ , ಯೋಜನಾ ನಿರಾಶ್ರಿತ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಹ 
ಅಭ್ಯರ್ಥಿಗಳು ಲಭ್ಯವಾಗದಿದ್ದ ಪಕ್ಷದಲ್ಲಿ ಆ ಸ್ಥಾನಗಳಿಗೆ ಅದೇ ವರ್ಗಗಳ ಅರ್ಹ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 

ವರ್ಗಗಳ ಅರ್ಹ ಅಭ್ಯರ್ಥಿಗಳ ಲಭ್ಯತೆಯ ಕೊರತೆಯಿಂದಾಗಿ 
ಭರ್ತಿ ಮಾಡಲಾಗದ ರಿಕ್ತ ಸ್ಥಾನಗಳನ್ನು ಬ್ಯಾಕ್‌ಲಾಗ್ ಎಂದು ಪರಿಗಣಿಸಿ ಮುಂದಕ್ಕೆ ಕೊಂಡೊಯ್ಯಲಾಗುವುದು. 
6. ಹಿಂಬಾಕಿ ಹುದ್ದೆಗಳಲ್ಲಿ ಇರುವ ದೃಷ್ಟಿಮಾಂದ್ಯ / ದೃಷ್ಟಿದೋಷವುಳ್ಳ ( Blind & Low Vision ) ಅಭ್ಯರ್ಥಿಗಳು ಲಭ್ಯವಿಲ್ಲದೇ ಇದ್ದಲ್ಲಿ, ಆ ಹುದ್ದೆಗಳನ್ನು 

ಆಯಾ ವರ್ಗದ, ಗುರುತಿಸಲಾದ ಇತರೇ ಅಂಗವಿಕಲ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು . ಯಾವುದೇ ಅರ್ಹ ಅಂಗವಿಕಲ ಅಭ್ಯರ್ಥಿಗಳು 
ಲಭ್ಯವಿಲ್ಲದಿದ್ದಲ್ಲಿ, ಅದೇ ವರ್ಗದ ಇತರೆ ಅಭ್ಯರ್ಥಿಗಳಿಂದ ಭರ್ತಿಮಾಡಲಾಗುವುದು. 
ಹಾಸ 08 ಹುದ್ದೆಗಳಲ್ಲಿ ಅಧಿಸೂಚಿಸಲಾಗಿರುವ ಪರಿಶಿಷ್ಟ ಪಂಗಡ: ಅಂಗವಿಕಲ ( ದೃಷ್ಟಿಮಾಂದ್ಯ, ದೃಷ್ಟಿದೋಷವುಳ್ಳ ಅಭ್ಯರ್ಥಿ ( Blind/Low Vision ) 
ಅಂಗವಿಕಲತೆ ಹೊಂದಿರುವ ಅರ್ಹ ಅಭ್ಯರ್ಥಿ ಲಭ್ಯವಿಲ್ಲದೇ ಇದ್ದಲ್ಲಿ ಸದರಿ ಸ್ಥಾನವನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. 

ವಿಶೇಷ ಟಿಪ್ಪಣಿ : ಆಯ್ಕೆಯಾದ ಅಭ್ಯರ್ಥಿಗಳು ( NPS ) ನೂತನ ಪಿಂಚಣಿ ಯೋಜನೆಗೆ ಒಳಪಡುತ್ತಾರೆ. 
ವಯೋಮಿತಿ : 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಅ. ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು . 
ಆ. ಗರಿಷ್ಠ ವಯೋಮಿತಿ 
ಸಾಮಾನ್ಯ ವರ್ಗ 

35 ವರ್ಷ 
2ಎ , 2ಬಿ, 3ಎ, 3ಬಿ 

38 ವರ್ಷ 
ಪರಿಶಿಷ್ಟ ಜಾತಿ, ಪ. ಪಂಗಡ, ಪ್ರವರ್ಗ - 1 

40 ವರ್ಷ 
ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. 
ವಯೋಮಿತಿ ಸಡಿಲಿಕೆ : 

ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಆಯಾ ಅಭ್ಯರ್ಥಿಗಳಿಗೆ ನಮೂದಿಸಿರುವ ಮಟ್ಟಿಗೆ ಹೆಚ್ಚಿಸಲಾಗುವುದು. 
1) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ 

ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ 
ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವರು ಎಷ್ಟು 
ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, 
ಎರಡರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುವುದು. 


7. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

೭೪೫ 
2) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ, ಅವನು ಸಶಸ್ತ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ 03 ವರ್ಷಗಳನ್ನು 

ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 
3) ಅಭ್ಯರ್ಥಿಯು ಅಂಗವಿಕಲನಾಗಿದ್ದಲ್ಲಿ, ವಿಧವೆಯಾಗಿದ್ದಲ್ಲಿ ಮತ್ತು ಜೀತ ಕಾರ್ಮಿಕನಾಗಿದ್ದಲ್ಲಿ 10 ವರ್ಷಗಳು. 

ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಟ 
ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೊ ಅಥವಾ ಹಿಂದೆ ಸೇವೆ ಸಲ್ಲಿಸಿದ್ದರೊ ಅಷ್ಟು 

ವರ್ಷಗಳ ಅಥವಾ 05 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
5) ಅಭ್ಯರ್ಥಿಯು ನ್ಯಾಷನಲ್ ಕೆಡೆಟ್ ಕಾರ್ಪ್ನಲ್ಲಿ ಪೂರ್ಣ ಕಾಲಿಕ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ ಕೆಡೆಟ್ 

ಪರೀಕ್ಷಕರಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು . 
ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕತ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮ ಸಮೂಹ 
ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದ್ದಷ್ಟು 
ವರ್ಷಗಳು . 
ಮಾಜಿ ಸೈನಿಕರು , ವಿಧವೆಯರು, ಅಂಗವಿಕಲರು ಮತ್ತು ಜೀತಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು 
ವಯೋಮಿತಿ ರಿಯಾಯಿತಿ ಕೋರಲು ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗಾಗಿ 

ಪಡೆದಿಟ್ಟುಕೊಂಡಿರತಕ್ಕದ್ದು. 
ಪರಿವೀಕ್ಷಣಾ ಅವಧಿ : 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ( ಪರಿವೀಕ್ಷಣೆ ನಿಯಮಗಳು ) 1977ರ ಪ್ರಕಾರ 02 ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ . ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ , ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 
ಕರ್ನಾಟಕ ಸರ್ಕಾರದ ನಿಯಮಾನುಸಾರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. 

ನಿಗದಿತ ಅರ್ಜಿ ಶುಲ್ಕ ಪಾವತಿಸಬೇಕಾದ ಶುಲ್ಕ ಹಾಗೂ ವಿಧಾನ : 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1 ಹಾಗೂ ಅಂಗವಿಕಲ | ಯಾವುದೇ ಶುಲ್ಕವಿಲ್ಲ 
ಅಭ್ಯರ್ಥಿ 
ಪ್ರವರ್ಗ -2ಎ, 2ಬಿ, 3ಎ , 3ಬಿ ಅಭ್ಯರ್ಥಿಗಳಿಗೆ 

ರೂ . 100 / 
ಸಾಮಾನ್ಯ ವರ್ಗ 

ರೂ . 200/ 
ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್‌ಸೈಟ್ http:// ecourts.gov.in / mysuru/online-recruitment ರಲ್ಲಿ ನೀಡಲಾದ ಲಿಂಕ್ 
ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ State Bank Collect ಮೂಲಕ online payment through net banking/ credit card/debit 
card/ Challan download ಸೌಲಭ್ಯದ ಮೂಲಕ ಪಾವತಿ ಮಾಡಬಹುದಾಗಿದೆ. 

ಈ ರೀತಿ net banking/credit card/debit card/ Challan download ಸೌಲಭ್ಯದ ಮೂಲಕ ಶುಲ್ಕ ಪಾವತಿ ಮಾಡಲು ಇಚ್ಚಿಸದ ಅಭ್ಯರ್ಥಿಗಳು 
ಚಲನ್ ಪ್ರತಿಯನ್ನು ಅಧಿಕೃತ ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಂಡು ಅದರ printout ಅನ್ನು ಪಡೆದುಕೊಂಡು ಎಸ್ . ಬಿ .ಐ . ನ ಯಾವುದೇ 
ಶಾಖೆಗೆ ಹಾಜರುಪಡಿಸಿ ಶುಲ್ಕವನ್ನು ಪಾವತಿಸತಕ್ಕದ್ದು. 

ಇದನ್ನು ಹೊರತುಪಡಿಸಿ ಯಾವುದೇ ನಗದು, ಡಿಮ್ಯಾಂಡ್ ಡ್ರಾಫ್ಟ್ : ಪೋಸ್ಟಲ್ ಆರ್ಡರ್ : ಮನಿ ಆರ್ಡ‌್ರ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ . 

ಅಭ್ಯರ್ಥಿಗಳು ON-LINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು : 
ಅಭ್ಯರ್ಥಿಗಳು ಅರ್ಜಿಯನ್ನು ON- LINE ಮೂಲಕ ಸಲ್ಲಿಸುವ ಮೊದಲು ಕೊಟ್ಟಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿಕೊಳ್ಳಬೇಕು ಮತ್ತು 
ತಪ್ಪಾಗದಂತೆ ನೋಡಿಕೊಳ್ಳುವುದು, ಸರಿಯಾದ ಮಾಹಿತಿ ನೀಡದೇ ಇರುವ ಮತ್ತು ಅಪೂರ್ಣ ಮಾಹಿತಿಯುಳ್ಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಹಾಗೂ ಇ -ಮೇಲ್ ಐಡಿಯನ್ನು ಹೊಂದಿದ್ದಲ್ಲಿ ನಮೂದಿಸುವುದು. ಒಂದು 
ವೇಳೆ SMS ಅಥವಾ ಇ - ಮೇಲ್ ಮುಖಾಂತರ ಅಭ್ಯರ್ಥಿಗಳಿಗೆ ಸಂದೇಶ ತಲುಪದಿದ್ದಲ್ಲಿ ಈ ಪ್ರಾಧಿಕಾರವು ಹೊಣೆಯಾಗುವುದಿಲ್ಲ. 
ಅರ್ಹ ಅಭ್ಯರ್ಥಿಗಳಿಗೆ SMS/ E- Mail ಮುಖಾಂತರ ಮಾಹಿತಿ ನೀಡಲಾಗುವುದು. ಸಂದರ್ಶನಕ್ಕೆ / ಅರ್ಹತಾ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ 
ಪಟ್ಟಿಯನ್ನು ನ್ಯಾಯಾಲಯದ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಸದರಿ ಪಟ್ಟಿಯ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ/ಅರ್ಹತಾ 
ಪರೀಕ್ಷೆಗೆ ಕರೆಯಲಾಗುವುದು. ಸಂದರ್ಶನ | ಅರ್ಹತಾ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಂಡು 
ತಮ್ಮೊಂದಿಗೆ ತರಬೇಕು. 
ಅಭ್ಯರ್ಥಿಯು ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್‌ಲೋಡ್ ಮಾಡಲು ಈ ಕೆಳಕಂಡ ನಿರ್ದೆಶನಗಳನ್ನು ಪಾಲಿಸತಕ್ಕದ್ದು. 
ಅ . ಬಣ್ಣದ ಭಾವಚಿತ್ರವು ಇತ್ತೀಚಿನದ್ದಾಗಿದ್ದು ಅಳತೆಯಲ್ಲಿ 5 cm ಉದ್ದ x 3.6 cm ಅಗಲವುಳ್ಳದ್ದಾಗಿರಬೇಕು ಮತ್ತು 50 kb 

ಅಳತೆಯದ್ದಾಗಿರಬೇಕು ಹಾಗೂ ಅದು .jpg ನಮೂನೆಯಲ್ಲಿರಬೇಕು. ಭಾವಚಿತ್ರದ ಹಿಂಬದಿಯು ಬಿಳಿ ಬಣ್ಣದ್ದಾಗಿರಬೇಕು. 
ಆ. ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್‌ಲೋಡ್ ಮಾಡಬೇಕು ( ಯಾವುದೇ ಕಾರಣಕ್ಕೂ ಭಾವಚಿತ್ರದ ಮೇಲೆ ಸಹಿ ಮಾಡಬಾರದು). 


ಹಿಂ 


– 


೭೪೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

ಭಾಗ ೫ 
ಇ. ಅಭ್ಯರ್ಥಿಯು ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಲ್ಲಿ ಬಿಳಿ ಹಾಳೆಯ ಮೇಲೆ ಸಹಿ ಮಾಡಿ (2.5 cm ಉದ್ದ x 7.5 cm. 

ಅಗಲವುಳ್ಳದ್ದಾಗಿರಬೇಕು ಮತ್ತು 25 kb ಅಳತೆಯದ್ದಾಗಿರಬೇಕು ಹಾಗೂ ಅದು .jpg ನಮೂನೆಯಲ್ಲಿರಬೇಕು.) ಅಪ್‌ಲೋಡ್ 

ಮಾಡಬೇಕು. 
5. ತದನಂತರ ಅಭ್ಯರ್ಥಿಯು ON- LINE ಅರ್ಜಿಯಲ್ಲಿ ಕೋರಲಾದ ಎಲ್ಲಾ ಮಾಹಿತಿಗಳನ್ನೂ ಭರ್ತಿ ಮಾಡಿ ನಿಗದಿತ ಶುಲ್ಕ ಪಾವತಿಸಲು ಈ 

ಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕ್ರಮ ಕೈಗೊಳ್ಳುವುದು. ತದನಂತರ ಅರ್ಜಿಯನ್ನು ಹಾಗೂ ಶುಲ್ಕವನ್ನು ತುಂಬಿದ ಪ್ರತಿಯನ್ನು download 
ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ತಮ್ಮ ಹತ್ತಿರ ಕಾಯ್ದಿರಿಸಿಕೊಳ್ಳತಕ್ಕದ್ದು ಹಾಗೂ ಅರ್ಹತಾ ಪರೀಕ್ಷೆಯ / ಸಂದರ್ಶನದ 

ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. 
6. ನ್ಯಾಯಾಲಯದ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಅರ್ಜಿಯನ್ನು ಆನ್‌ಲೈನ್ ಮೂಲಕ ನೊಂದಾಯಿಸಲು/ ಸಲ್ಲಿಸಲು ದಿನಾಂಕ : 15.05. 2018 ರ ರಾತ್ರಿ 

11 .59 ರವರೆಗೆ ಅವಕಾಶವಿರುತ್ತದೆ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೇ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
8. ಆನ್‌ಲೈನ್ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಕಳುಹಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಇತರೆ ಸೂಚನೆಗಳು : 
1 . ಮಾಜಿ ಸೈನಿಕ ವರ್ಗದ ಅಡಿಯಲ್ಲಿ ಮೀಸಲಾತಿ/ ವಯೋಮಿತಿ ರಿಯಾಯಿತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆ 

ಹೊಂದಿದ ಅಥವಾ ವಿಮುಕ್ತಿ ಹೊಂದಿದ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು. 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನೀಡಲಾದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಅರ್ಜಿ ಸ್ವೀಕರಿಸುವ 
ಕಡೆಯ ದಿನಾಂಕದೊಳಗೆ ಕಡ್ಡಾಯವಾಗಿ ಪಡೆದು ಇಟ್ಟುಕೊಂಡಿರತಕ್ಕದ್ದು. 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ ಡಿ ಯಲ್ಲಿ ಪ್ರವರ್ಗ - 1 ರ ಅಭ್ಯರ್ಥಿಗಳು ನಮೂನೆ ಇ ಯಲ್ಲಿ ಮತ್ತು ಪ್ರವರ್ಗ 
2ಎ , 2ಬಿ , 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ರಲ್ಲಿ, ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕಡೆಯ ದಿನಾಂಕದೊಳಗೆ ಪಡೆದಿರತಕ್ಕದ್ದು. 

ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ/96 /ಸೇನನಿ /2005, ದಿ : 10.08.2005ರ 
ಪ್ರಕಾರ ನಿಗದಿತ ನಮೂನೆ- 2 ರಲ್ಲಿ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ 

ಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ 
ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣ ಪತ್ರ ನಮೂನೆ- 2ರ ಜೊತೆ ನಮೂನೆ-1 ರಲ್ಲೂ ದೃಢೀಕರಣ 

ಪತ್ರವನ್ನು ಪಡೆದುಕೊಂಡಿರತಕ್ಕದ್ದು. 
5. ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿ : 19.11.2005 ರ ಸರ್ಕಾರದ ಅಧಿಕೃತ ಜ್ಞಾಪನಾ 

ಸಂಖ್ಯೆ : ಸಿಆಸುಇ/ 15 /ಸೇನನಿ /2005 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 
ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಕನ್ನಡ ಮಾಧ್ಯಮ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಗದಿತ ನಮುನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಿಸಿದ 
ಶಾಲಾ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರಿನೊಂದಿಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಯೋಜನಾ ನಿರಾಶ್ರಿತ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ / 44 /ಸೇನನಿ/2001 ರ ದಿನಾಂಕ 27.07.2001 ರಲ್ಲಿ 

ನಿಗದಿಪಡಿಸಿದ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ತಹಸೀಲ್ದಾರರಿಂದ ಪ್ರಮಾಣ ಪತ್ರ ಪಡೆದಿರಬೇಕು. 
8. ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೂ ಅರ್ಹತಾ ಸ್ಪರ್ಧಾತ್ಮಕ/ಕೌಶಲ್ಯ ಪರೀಕ್ಷೆ ನಡೆಸಲಾಗುವುದು. 
9. ಅರ್ಹತಾ ಪರೀಕ್ಷೆ ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಹಾಜರಾಗಬೇಕು. 
10. ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು 

ಆಸ್ಪದವಿರುವುದಿಲ್ಲ. 
ಅರ್ಹತಾ ಪರೀಕ್ಷೆಯ / ಸಂದರ್ಶನದ ಸಮಯದಲ್ಲಿ ದಾಖಲೆಗಳ ಪರಿಶೀಲನೆಗಾಗಿ ಕರೆಯಲ್ಪಡುವ ಅಭ್ಯರ್ಥಿಗಳು, ಶೈಕ್ಷಣಿಕ ವಿದ್ಯಾರ್ಹತೆ, 
( ಜನ್ಮ ದಿನಾಂಕವನ್ನು ತೋರಿಸಲು ಎಸ್. ಎಸ್ . ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ/ ವರ್ಗಾವಣೆ ಪ್ರಮಾಣ ಪತ್ರ ), ಜಾತಿ ಪ್ರಮಾಣ 
ಪತ್ರ, ಗ್ರಾಮೀಣ ಅಭ್ಯರ್ಥಿ/ ಅಂಗವಿಕಲ ಅಭ್ಯರ್ಥಿ/ ಕನ್ನಡ ಮಾಧ್ಯಮ ಅಭ್ಯರ್ಥಿ/ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಮೀಸಲಾತಿಗೆ ಸಂಬಂಧಿಸಿದಂತೆ 
ಕ್ಷೇಮು ಮಾಡಿದ ಅಭ್ಯರ್ಥಿಗಳು ಇವುಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಮೂಲ ದಾಖಲೆಗಳನ್ನು ಹಾಗೂ ವಯೋಮಿತಿ ರಿಯಾಯಿತಿ ಕೋರುವ 
ಅಭ್ಯರ್ಥಿಗಳು ನಿಗದಿತ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ ಸಲ್ಲಿಸತಕ್ಕದ್ದು, ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕದಂದು ಸಿಂಧುವಾಗಿರಬೇಕು. 
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಪಡೆದ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಪರಿಶೀಲನೆ ಮಾಡುವಾಗ ಅರ್ಜಿದಾರರು ಅರ್ಜಿಯಲ್ಲಿ ಒದಗಿಸಿರುವ ಮಾಹಿತಿಯು ಸುಳ್ಳೆಂದು ಕಂಡು ಬಂದಲ್ಲಿ ಅವರ ಅಭ್ಯರ್ಥಿತನವನ್ನು 
ರದ್ದುಗೊಳಿಸಲಾಗುವುದು ಹಾಗೂ ಅವರು ಸುಳ್ಳು ಮಾಹಿತಿ ನೀಡಿದ್ದಕ್ಕಾಗಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್‌ಗೂ ಸಹಾ ಗುರಿಯಾಗಬೇಕಾಗಿರುತ್ತದೆ . 
ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿ ಉದ್ಯೋಗ ಪಡೆಯುವ ಅಭ್ಯರ್ಥಿಗಳ ಮೇಲೆ ಯಾವುದೇ ಸಮಯದಲ್ಲಾದರೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು . 


4 . 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

೭೪೭ 
14 . ಅಭ್ಯರ್ಥಿಯು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅಂತಹವರನ್ನು 

- ನೇಮಕಾತಿಯಿಂದ ಅನರ್ಹಗೊಳಿಸಲಾಗುವುದು . 
15 . ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ ಅಂತಹ ಅಭ್ಯರ್ಥಿಗಳು 

ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
PR-67 

ಎಸ್.ಕೆ. ವಂಟಗೋಡಿ 
SC -05 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

- ಮೈಸೂರು. 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮೈಸೂರು 
ನೇಮಕಾತಿ ಅಧಿಸೂಚನೆ ಸಂಖ್ಯೆ: ಆಡಳಿತ/ನೇಮಕಾತಿ/ ಬೆ- ನ/6950/2018, ದಿನಾಂಕ : 07.04 .2018 
ವಿಷಯ :- ಮೈಸೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 12 ಬೆರಳಚ್ಚು ನಕಲುಗಾರರ 

ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ . 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮೈಸೂರು ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್ 
ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಮೈಸೂರು ಜಿಲ್ಲಾ ನ್ಯಾಯಾಲಯದ ವೆಬ್‌ಸೈಟ್ http ://ecourts.gov.in/ mysuru/online- recruitment ರಲ್ಲಿ ನೀಡಲಾದ ಲಿಂಕ್ 
ಮೂಲಕ ಆನ್‌ಲೈನ್‌ನಲ್ಲಿ ದಿನಾಂಕ 21.04.2018 ರಿಂದ ದಿನಾಂಕಃ 20.05.2018 ರ ರಾತ್ರಿ 11.59ರವರೆಗೆ ಮಾತ್ರ ಸಲ್ಲಿಸತಕ್ಕದ್ದು ಮತ್ತು ಭಾರತೀಯ ಸ್ಟೇಟ್ 
ಬ್ಯಾಂಕ್ ಚಲನ್ ಮುಖಾಂತರ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕಃ 23. 05 .2018 ಆಗಿರುತ್ತದೆ . 
ಹುದ್ದೆಯ ಹೆಸರು: ಬೆರಳಚ್ಚು ನಕಲುಗಾರರು 

ಖಾಲಿ ಹುದ್ದೆಗಳು - 12 
ವೇತನ ಶ್ರೇಣಿ: 11600-200 -12000 -250 -13000- 300-14200 - 350 - 15600- 400 - 17200 -450 -19000 - 500 -21000 

ಹುದ್ದೆಗಳ ವರ್ಗಿಕರಣ : 12 ಹುದ್ದೆಗಳು : 
ಮೀಸಲಾತಿ ಮಹಿಳೆ | ಗ್ರಾಮೀಣ ಅ೦. ಅ 

ಒಟ್ಟು 
ಪ. ಜಾತಿ | 01 | 

- 

_ 02 
ಪ್ರವರ್ಗ - III ಎ | 01 | - - - 
ಪ್ರವರ್ಗ - II ಎ | 01 

03 
ಸಾಮಾನ್ಯ 

02 - 02 
ಒಟ್ಟು | 05 | 04 

01 

_ 02 | 12 
* ದೃಷ್ಟಿಮಾಂದ್ಯ / ದೃಷ್ಟಿದೋಷವುಳ್ಳ ಅಭ್ಯರ್ಥಿ (Blind & Low Vision) 
ಶೈಕ್ಷಣಿಕ ವಿದ್ಯಾರ್ಹತೆ: 
1) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್.ಎಸ್ .ಎಲ್. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
i) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ಶ್ರೇಣಿ ಬೆರಳಚ್ಚು (Typewriting Junior) ಅಥವಾ 

ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 
ಕಛೇರಿ ಕಾರ್ಯ ಕಲಾಪಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಬಳಕೆಯ ಜ್ಞಾನ ಅವಶ್ಯಕವಾಗಿರುತ್ತದೆ. 
ಆಯ್ಕೆಯ ವಿಧಾನ: 
1. ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು ( ಲಿಪಿಕ ಮತ್ತು ಇತರ ಹುದ್ದೆಗಳು) (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 

2007ರ ಅನ್ವಯ ನೇರ ನೇಮಕಾತಿಯ ಮೂಲಕ ನಡೆಸಲಾಗುವುದು. 
2. ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು 

ಯಂತ್ರ ಅಥವಾ ಕಂಪ್ಯೂಟರ್‌ನಲ್ಲಿ ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ 

ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 
3. ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು, ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು ಮತ್ತು 

ಸಂದರ್ಶನವು 05 ಅಂಕಗಳನ್ನೊಳಗೊಂಡಿರುತ್ತದೆ. 
4. ಯಾವುದೇ ವರ್ಗಗಳ ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದ ಪಕ್ಷದಲ್ಲಿ ಆ 

ಸ್ಥಾನಗಳಿಗೆ ಅದೇ ವರ್ಗಗಳ ಅರ್ಹ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 


01 


01 


01² 


06 


೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

ಭಾಗ ೫ 
5. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಆಯಾ ಪ್ರವರ್ಗಗಳ ಅರ್ಹ ಅಭ್ಯರ್ಥಿಗಳ ಲಭ್ಯತೆಯ ಕೊರತೆಯಿಂದಾಗಿ ಭರ್ತಿ 

ಮಾಡಲಾಗದ ರಿಕ್ತ ಸ್ಥಾನಗಳನ್ನು ಬ್ಯಾಕ್‌ಲಾಗ್ ಎಂದು ಪರಿಗಣಿಸಿ ಮುಂದಕ್ಕೆ ಕೊಂಡೊಯ್ಯಲಾಗುವುದು. 
6. 12 ಹುದ್ದೆಗಳಲ್ಲಿ ಅಧಿಸೂಚಿಸಲಾಗಿರುವ ಸಾಮಾನ್ಯ ಅಂಗವಿಕಲ (ದೃಷ್ಟಿಮಾಂದ್ಯ) ದೃಷ್ಟಿದೋಷವುಳ್ಳ ಅಭ್ಯರ್ಥಿ (Blind /Low Vision) ಅಂಗವಿಕಲತೆ 

ಹೊಂದಿರುವ ಅರ್ಹ ಅಭ್ಯರ್ಥಿ ಲಭ್ಯವಿಲ್ಲದೇ ಇದ್ದಲ್ಲಿ ಸದರಿ ಸ್ಥಾನವನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. 

ವಿಶೇಷ ಟಿಪ್ಪಣಿ: ಆಯ್ಕೆಯಾದ ಅಭ್ಯರ್ಥಿಗಳು ( NPS) ನೂತನ ಪಿಂಚಣಿ ಯೋಜನೆಗೆ ಒಳಪಡುತ್ತಾರೆ. 
ವಯೋಮಿತಿ: 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಅ. ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಆ. ಗರಿಷ್ಠ ವಯೋಮಿತಿ 
ಸಾಮಾನ್ಯ ವರ್ಗ 

35 ವರ್ಷ 
2ಎ, 2ಬಿ, 3ಎ , 3ಬಿ 

38 ವರ್ಷ 
ಪರಿಶಿಷ್ಟ ಜಾತಿ, ಪ. ಪಂಗಡ, ಪ್ರವರ್ಗ - 1 

40 ವರ್ಷ 
ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. 
ವಯೋಮಿತಿ ಸಡಿಲಿಕೆ: 

ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಆಯಾ ಅಭ್ಯರ್ಥಿಗಳಿಗೆ ನಮೂದಿಸಿರುವ ಮಟ್ಟಿಗೆ ಹೆಚ್ಚಿಸಲಾಗುವುದು. 
1) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ 

ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ 
ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವರು ಎಷ್ಟು 
ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, 

ಎರಡರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುವುದು. 
2) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ 03 ವರ್ಷಗಳನ್ನು 

ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 

ಅಭ್ಯರ್ಥಿಯು ಅಂಗವಿಕಲನಾಗಿದ್ದಲ್ಲಿ, ವಿಧವೆಯಾಗಿದ್ದಲ್ಲಿ ಮತ್ತು ಜೀತ ಕಾರ್ಮಿಕನಾಗಿದ್ದಲ್ಲಿ 10 ವರ್ಷಗಳು . 
4) ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಟ 

ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೊ ಅಥವಾ ಹಿಂದೆ ಸೇವೆ ಸಲ್ಲಿಸಿದ್ದರೊ ಅಷ್ಟು 

ವರ್ಷಗಳ ಅಥವಾ 05 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
5) ಅಭ್ಯರ್ಥಿಯು ನ್ಯಾಷನಲ್ ಕೆಡೆಟ್ ಕಾರ್ಪ್ನಲ್ಲಿ ಪೂರ್ಣ ಕಾಲಿಕ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ ಕೆಡೆಟ್ 

ಪರೀಕ್ಷಕರಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 
6) ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕತ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮ ಸಮೂಹ 

ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದ್ದಷ್ಟು 
ವರ್ಷಗಳು. 
ಮಾಜಿ ಸೈನಿಕರು, ವಿಧವೆಯರು, ಅಂಗವಿಕಲರು ಮತ್ತು ಜೀತಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು 
ವಯೋಮಿತಿ ರಿಯಾಯಿತಿ ಕೋರಲು ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗಾಗಿ 

ಪಡೆದಿಟ್ಟುಕೊಂಡಿರತಕ್ಕದ್ದು. 
ಪರಿವೀಕ್ಷಣಾ ಅವಧಿ: 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ( ಪರಿವೀಕ್ಷಣೆ ನಿಯಮಗಳು) 1977ರ ಪ್ರಕಾರ 02 ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 

ಕರ್ನಾಟಕ ಸರ್ಕಾರದ ನಿಯಮಾನುಸಾರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. 
ನಿಗದಿತ ಅರ್ಜಿ ಶುಲ್ಕ ಪಾವತಿಸಬೇಕಾದ ಶುಲ್ಕ ಹಾಗೂ ವಿಧಾನ : 


ಯಾವುದೇ ಶುಲ್ಕವಿಲ್ಲ 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1 
ಹಾಗೂ ಅಂಗವಿಕಲ ಅಭ್ಯರ್ಥಿ 
ಪ್ರವರ್ಗ - 2ಎ, 2ಬಿ , 3ಎ , 3ಬಿ ಅಭ್ಯರ್ಥಿಗಳಿಗೆ 
ಸಾಮಾನ್ಯ ವರ್ಗ 


. 100/ 


1. 200 / 


net ba 


ard /Cha 


nloa 


29 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

೭೪೯ 
ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್‌ಸೈಟ್ http:// ecourts .gov.in/ mysuru/online- recruitment ರಲ್ಲಿ ನೀಡಲಾದ ಲಿಂಕ್ ಮುಖಾಂತರ 
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ State Bank Collectಮೂಲಕ online payment through net banking/ credit card/debit card/ Challan download 
ಸೌಲಭ್ಯದ ಮೂಲಕ ಪಾವತಿ ಮಾಡಬಹುದಾಗಿದೆ. 

ಈ ರೀತಿ net banking/credit card/debit card/Challan download ಸೌಲಭ್ಯದ ಮೂಲಕ ಶುಲ್ಕ ಪಾವತಿ ಮಾಡಲು ಇಚ್ಚಿಸದ ಅಭ್ಯರ್ಥಿಗಳು 
ಚಲನ್ ಪ್ರತಿಯನ್ನು ಅಧಿಕೃತ ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಂಡು ಅದರ printout ಅನ್ನು ಪಡೆದುಕೊಂಡು ಎಸ್. ಬಿ. ಐ. ನ ಯಾವುದೇ 
ಶಾಖೆಗೆ ಹಾಜರುಪಡಿಸಿ ಶುಲ್ಕವನ್ನು ಪಾವತಿಸತಕ್ಕದ್ದು. 

ಇದನ್ನು ಹೊರತುಪಡಿಸಿ ಯಾವುದೇ ನಗದು, ಡಿಮ್ಯಾಂಡ್ ಡ್ರಾಫ್ಟ್ ಪೋಸ್ಟಲ್ ಆರ್ಡರ್ ಮನಿ ಆರ್ಡ‌್ರ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ON- LINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು: 
1. ಅಭ್ಯರ್ಥಿಗಳು ಅರ್ಜಿಯನ್ನು ON-LINE ಮೂಲಕ ಸಲ್ಲಿಸುವ ಮೊದಲು ಕೊಟ್ಟಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿಕೊಳ್ಳಬೇಕು ಮತ್ತು 

ತಪ್ಪಾಗದಂತೆ ನೋಡಿಕೊಳ್ಳುವುದು , ಸರಿಯಾದ ಮಾಹಿತಿ ನೀಡದೇ ಇರುವ ಮತ್ತು ಅಪೂರ್ಣ ಮಾಹಿತಿಯುಳ್ಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
2. ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಹಾಗೂ ಇ -ಮೇಲ್ ಐಡಿಯನ್ನು ಹೊಂದಿದ್ದಲ್ಲಿ ನಮೂದಿಸುವುದು. ಒಂದು 

ವೇಳೆ SMS ಅಥವಾ ಇ -ಮೇಲ್ ಮುಖಾಂತರ ಅಭ್ಯರ್ಥಿಗಳಿಗೆ ಸಂದೇಶ ತಲುಪದಿದ್ದಲ್ಲಿ ಈ ಪ್ರಾಧಿಕಾರವು ಹೊಣೆಯಾಗುವುದಿಲ್ಲ. 
ಅರ್ಹ ಅಭ್ಯರ್ಥಿಗಳಿಗೆ SMS/ E - Mail ಮುಖಾಂತರ ಮಾಹಿತಿ ನೀಡಲಾಗುವುದು. ಸಂದರ್ಶನಕ್ಕೆ/ ಅರ್ಹತಾ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ 
ಪಟ್ಟಿಯನ್ನು ನ್ಯಾಯಾಲಯದ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು . ಸದರಿ ಪಟ್ಟಿಯ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ / ಅರ್ಹತಾ 
ಪರೀಕ್ಷೆಗೆ ಕರೆಯಲಾಗುವುದು. ಸಂದರ್ಶನ | ಅರ್ಹತಾ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಂಡು 

ತಮ್ಮೊಂದಿಗೆ ತರಬೇಕು. 
4. ಅಭ್ಯರ್ಥಿಯು ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್‌ಲೋಡ್ ಮಾಡಲು ಈ ಕೆಳಕಂಡ ನಿರ್ದೆಶನಗಳನ್ನು ಪಾಲಿಸತಕ್ಕದ್ದು . 
ಅ. ಬಣ್ಣದ ಭಾವಚಿತ್ರವು ಇತ್ತೀಚಿನದ್ದಾಗಿದ್ದು ಅಳತೆಯಲ್ಲಿ 5 cm ಉದ್ದ x 3.6 cm ಅಗಲವುಳ್ಳದ್ದಾಗಿರಬೇಕು ಮತ್ತು 50 kb 

ಅಳತೆಯದ್ದಾಗಿರಬೇಕು ಹಾಗೂ ಅದು .jpg ನಮೂನೆಯಲ್ಲಿರಬೇಕು. ಭಾವಚಿತ್ರದ ಹಿಂಬದಿಯು ಬಿಳಿ ಬಣ್ಣದ್ದಾಗಿರಬೇಕು. 
ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್‌ಲೋಡ್ ಮಾಡಬೇಕು ( ಯಾವುದೇ ಕಾರಣಕ್ಕೂ ಭಾವಚಿತ್ರದ ಮೇಲೆ ಸಹಿ 
ಮಾಡಬಾರದು). 
ಅಭ್ಯರ್ಥಿಯ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಲ್ಲಿ ಬಿಳಿ ಹಾಳೆಯ ಮೇಲೆ ಸಹಿ ಮಾಡಿ ( 2.5 cm ಉದ್ದ x 7.5 cm 
ಅಗಲವುಳ್ಳದ್ದಾಗಿರಬೇಕು ಮತ್ತು 25 kb ಅಳತೆಯದ್ದಾಗಿರಬೇಕು ಹಾಗೂ ಅದು .jpg ನಮೂನೆಯಲ್ಲಿರಬೇಕು.) ಅಪ್‌ಲೋಡ್ 

ಮಾಡಬೇಕು. 
5. ತದನಂತರ ಅಭ್ಯರ್ಥಿಯು ON-LINE ಅರ್ಜಿಯಲ್ಲಿ ಕೋರಲಾದ ಎಲ್ಲಾ ಮಾಹಿತಿಗಳನ್ನೂ ಭರ್ತಿ ಮಾಡಿ ನಿಗದಿತ ಶುಲ್ಕ ಪಾವತಿಸಲು ಈ 

ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕ್ರಮ ಕೈಗೊಳ್ಳುವುದು. ತದನಂತರ ಅರ್ಜಿಯನ್ನು ಹಾಗೂ ಶುಲ್ಕವನ್ನು ತುಂಬಿದ ಪ್ರತಿಯನ್ನು download 
ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ತಮ್ಮ ಹತ್ತಿರ ಕಾಯ್ದಿರಿಸಿಕೊಳ್ಳತಕ್ಕದ್ದು ಹಾಗೂ ಅರ್ಹತಾ ಪರೀಕ್ಷೆಯ / ಸಂದರ್ಶನದ 
ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. 
6. ನ್ಯಾಯಾಲಯದ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಅರ್ಜಿಯನ್ನು ಆನ್‌ಲೈನ್ ಮೂಲಕ ನೊಂದಾಯಿಸಲು/ಸಲ್ಲಿಸಲು ದಿನಾಂಕಃ 20.05.2018 ರ ರಾತ್ರಿ 

11.59 ರವರೆಗೆ ಅವಕಾಶವಿರುತ್ತದೆ. 
7 . ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೇ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
8. ಆನ್‌ಲೈನ್ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಕಳುಹಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಇತರೆ ಸೂಚನೆಗಳು : 
1. ಮಾಜಿ ಸೈನಿಕ ವರ್ಗದ ಅಡಿಯಲ್ಲಿ ಮೀಸಲಾತಿ/ವಯೋಮಿತಿ ರಿಯಾಯಿತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆ 

ಹೊಂದಿದ ಅಥವಾ ವಿಮುಕ್ತಿ ಹೊಂದಿದ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು. 
2. ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನೀಡಲಾದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಅರ್ಜಿ ಸ್ವೀಕರಿಸುವ 

ಕಡೆಯ ದಿನಾಂಕದೊಳಗೆ ಕಡ್ಡಾಯವಾಗಿ ಪಡೆದು ಇಟ್ಟುಕೊಂಡಿರತಕ್ಕದ್ದು. 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ ಡಿ ಯಲ್ಲಿ ಪ್ರವರ್ಗ -1 ರ ಅಭ್ಯರ್ಥಿಗಳು ನಮೂನೆ ಇ ಯಲ್ಲಿ ಮತ್ತು ಪ್ರವರ್ಗ 
2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ರಲ್ಲಿ, ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕಡೆಯ ದಿನಾಂಕದೊಳಗೆ ಪಡೆದಿರತಕ್ಕದ್ದು. 

ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಅದೇಶ ಸಂಖ್ಯೆ:ಸಿಆಸುಇ/96 /ಸೇನನಿ /2005, ದಿ:10.08.2005 ರ ಪ್ರಕಾರ 
ನಿಗದಿತ ನಮೂನೆ-2 ರಲ್ಲಿ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ ಇಟ್ಟುಕೊಳ್ಳತಕ್ಕದ್ದು. 


೭೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು 
ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
4. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣ ಪತ್ರ ನಮೂನೆ-2 ರ ಜೊತೆ ನಮೂನೆ-1 ರಲ್ಲೂ 

ದೃಢೀಕರಣ ಪತ್ರವನ್ನು ಪಡೆದುಕೊಂಡಿರತಕ್ಕದ್ದು. 
ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿ: 19 .11 .2005 ರ ಸರ್ಕಾರದ ಅಧಿಕೃತ ಜ್ಞಾಪನಾ 
ಸಂಖ್ಯೆ : ಸಿಆಸುಇ/ 15/ಸೇನನಿ/2005 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 

ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
6. ಕನ್ನಡ ಮಾಧ್ಯಮ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 

ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರಿನೊಂದಿಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಯೋಜನಾ ನಿರಾಶ್ರಿತ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/44 /ಸೇನನಿ /2001 ರ 
ದಿನಾಂಕ 27 .07.2001 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅರ್ಜಿಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ತಹಸೀಲ್ದಾರರಿಂದ 

ಪ್ರಮಾಣ ಪತ್ರ ಪಡೆದಿರಬೇಕು. 
8, ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೂ ಅರ್ಹತಾ ಸ್ಪರ್ಧಾತ್ಮಕ/ಕೌಶಲ್ಯ ಪರೀಕ್ಷೆ ನಡೆಸಲಾಗುವುದು. 
9. ಅರ್ಹತಾ ಪರೀಕ್ಷೆ ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಹಾಜರಾಗಬೇಕು. 
10. ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು 

ಆಸ್ಪದವಿರುವುದಿಲ್ಲ. 
ಅರ್ಹತಾ ಪರೀಕ್ಷೆಯ / ಸಂದರ್ಶನದ ಸಮಯದಲ್ಲಿ ದಾಖಲೆಗಳ ಪರಿಶೀಲನೆಗಾಗಿ ಕರೆಯಲ್ಪಡುವ ಅಭ್ಯರ್ಥಿಗಳು, ಶೈಕ್ಷಣಿಕ ವಿದ್ಯಾರ್ಹತೆ, 
( ಜನ್ಮ ದಿನಾಂಕವನ್ನು ತೋರಿಸಲು ಎಸ್.ಎಸ್. ಎಲ್.ಸಿ . ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ / ವರ್ಗಾವಣೆ ಪ್ರಮಾಣ ಪತ್ರ) , ಜಾತಿ ಪ್ರಮಾಣ 
ಪತ್ರ, ಗ್ರಾಮೀಣ ಅಭ್ಯರ್ಥಿ/ ಅಂಗವಿಕಲ ಅಭ್ಯರ್ಥಿ/ ಕನ್ನಡ ಮಾಧ್ಯಮ ಅಭ್ಯರ್ಥಿ/ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಮೀಸಲಾತಿಗೆ ಸಂಬಂಧಿಸಿದಂತೆ 
ಕ್ಷೇಮು ಮಾಡಿದ ಅಭ್ಯರ್ಥಿಗಳು ಇವುಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಮೂಲ ದಾಖಲೆಗಳನ್ನು ಹಾಗೂ ವಯೋಮಿತಿ ರಿಯಾಯಿತಿ ಕೋರುವ 
ಅಭ್ಯರ್ಥಿಗಳು ನಿಗದಿತ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ ಸಲ್ಲಿಸತಕ್ಕದ್ದು . ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ 
ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು. 
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಪಡೆದ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ . 
ಪರಿಶೀಲನೆ ಮಾಡುವಾಗ ಅರ್ಜಿದಾರರು ಅರ್ಜಿಯಲ್ಲಿ ಒದಗಿಸಿರುವ ಮಾಹಿತಿಯು ಸುಳ್ಳೆಂದು ಕಂಡು ಬಂದಲ್ಲಿ ಅವರ ಅಭ್ಯರ್ಥಿತನವನ್ನು 
ರದ್ದುಗೊಳಿಸಲಾಗುವುದು ಹಾಗೂ ಅವರು ಸುಳ್ಳು ಮಾಹಿತಿ ನೀಡಿದ್ದಕ್ಕಾಗಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್‌ಗೂ ಸಹಾ ಗುರಿಯಾಗಬೇಕಾಗಿರುತ್ತದೆ. 
ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿ ಉದ್ಯೋಗ ಪಡೆಯುವ ಅಭ್ಯರ್ಥಿಗಳ ಮೇಲೆ ಯಾವುದೇ ಸಮಯದಲ್ಲಾದರೂ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು. 
ಅಭ್ಯರ್ಥಿಯು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ 
ಅಂತಹವರನ್ನು ನೇಮಕಾತಿಯಿಂದ ಅನರ್ಹಗೊಳಿಸಲಾಗುವುದು. 
ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ ಅಂತಹ ಅಭ್ಯರ್ಥಿಗಳು 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

ಎಸ್ . ಕೆ. ವಂಟಗೋಡಿ 
PR -68 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
SC -05 

ಮೈಸೂರು. 


bp 


FORM -IV 
( See Rule 12) 

NOTICE 

Dated : 12-01 - 2018. 
It is hereby notified that the undersigned has changed his name from BHIMAPPA YALLAPPA DHANAGAR to BHIMAPPA 
YALLAPPA AMBIGER . 


PD - C /N -29 
SC - 10 


BHIMAPPA YALLAPPA DHANAGAR 


03 


| 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

೭೫೧ 
ಕರ್ನಾಟಕ ಲೋಕಸೇವಾ ಆಯೋಗ,"" ಉದ್ಯೋಗಸೌಧ”, ಬೆಂಗಳೂರು- 560001 

ಅಧಿಸೂಚನೆ 

ಸಂಖ್ಯೆ : ಪಿಎಸ್ ಸಿ 1 ಆರ್ ಟಿಬಿ- 2/2017 , ದಿನಾಂಕ : 23- 03-2018 
ಆಯೋಗವು ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ) (ಸಾಮಾನ ) ನಿಯಮಗಳು 2006 ಹಾಗೂ 
2013 ಮತ್ತು 2015ರ ತಿದ್ದುಪಡಿ ನಿಯಮಗಳನ್ನು ಈ ಕೆಳಕಂಡ ಗೂಪ್ “ಎ ” ಮತ್ತು “ ಬಿ” ವೃಂದದ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ Online 
ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. 

ಒಟ್ಟು 
ಕ್ರಮ 

ಉಳಿದ ಮೂಲ ಹೈದರಾಬಾದ್ ಕರ್ನಾಟಕ 
ಇಲಾಖೆ / ಹುದ್ದೆಯ ಪದನಾಮ / ವೇತನ ಶ್ರೇಣಿ 

ಹುದ್ದೆಗಳ 
ಸಂಖ್ಯೆ 

ವೃಂದ ಪ್ರಾದೇಶಿಕ ವೃಂದ 

ಸಂಖ್ಯೆ 
ಗ್ರೂಪ್ “ ಎ ” ಹುದ್ದೆಗಳು 
ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ 

07 | 
ಕಾಲೇಜುಗಳಲ್ಲಿ ಪ್ರಾಂಶುಪಾಲರು 7 . 30,400- 51, 300 
ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಲ್ಪಸಂಖ್ಯಾತರ ಮಾದರಿ ವಸತಿ 
ಶಾಲೆಗಳಲಿ (ನವೋದಯ ) ಪ್ರಾಂಶುಪಾಲರು 
7. 28,100 -50,000 
ಡಾ . ಬಿ . ಆರ್ . ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದಲಿ 
ಜಿಲ್ಯಾ ವ್ಯವಸ್ಮಾಪಕರು . 28,100-50 ,000 

ಗ್ರೂಪ್ “ ಬಿ” ಹುದ್ದೆಗಳು 
ಡಾ . ಬಿ . ಆರ್ . ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದಲಿ 

03 
ಸಹಾಯಕ ಜಿಲಾ ವ್ಯವಸ್ಮಾಪಕರು ಕ . 24, 000- 45, 300 
ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು 

03 
1 . 24 ,000 -45, 300 
ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ 

04 
ಪ್ರಾಂಶುಪಾಲರು 1 . 22, 800-43,200 
ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲಿನಬೋಧಕ ಹುದ್ದೆಗಳು 
7 | ಕನ್ನಡ ಭಾಷಾ ಉಪನ್ಯಾಸಕರು ಕ . 22 ,800-43,200 

10 
8 ಇಂಗ್ಲೀಷ್ ಭಾಷಾ ಉಪನ್ಯಾಸಕರು 1 . 22 ,800 -43, 200 

03 
ಉರ್ದು ಭಾಷಾ ಉಪನ್ಯಾಸಕರು 1 . 22 ,800- 43, 200 

10 
10 | ಭೌತಶಾಸ್ತ್ರ ಉಪನ್ಯಾಸಕರು ಕೆ. 22,800 -43,200 | 

10 
11 ರಸಾಯನಶಾಸ್ತ್ರ ಉಪನ್ಯಾಸಕರು 1 . 22 ,800-43,200 

07 

10 
12 ಜೀವಶಾಸ್ತ್ರ ಉಪನ್ಯಾಸಕರು 1 . 22,800-43, 200 

07 

10 
13 | ಗಣಿತಶಾಸ್ತ್ರ ಉಪನ್ಯಾಸಕರು 1 . 22,800 -43, 200 | 
14 ಇತಿಹಾಸ ಉಪನ್ಯಾಸಕರು . 22,800- 43, 200 
15 ಅರ್ಥಶಾಸ್ತ್ರ ಉಪನ್ಯಾಸಕರು 1 . 22 ,800 -43, 200 
16 | ವಾಣಿಜ್ಯಶಾಸ್ತ್ರ ( ಬಿಸ್ನೆಸ್ ಸ್ಮಡೀಸ್) ಉಪನ್ಯಾಸಕರು 1 . 22 ,800-43,200 
ಲೆಕ್ಕಶಾಸ್ತ್ರ ( ಅಕೌಂಟೆನ್ಸಿ ) ಉಪನ್ಯಾಸಕರು 1 . 22,800 -43, 200 

03 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಮಾ ಅಲ್ಪಸಂಖ್ಯಾತರ ಅಧಿಕಾರಿ 

10 | 
1 . 22, 800- 43 ,200 
| ಔಷಧ ನಿಯಂತ್ರಣ ಇಲಾಖೆಯಲಿ ಔಷಧ ಪರಿವೀಕ್ಷಕರು ಕ. 22 ,800 -43, 200 

ಡಾ : ಬಿ. ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದಲಿ ತಾಲೂಕು 
ಅಭಿವೃದ್ಧಿ, ಅಧಿಕಾರಿ ಕೆ . 22 ,800 -43,200 
ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ 
ಸಹಾಯಕ ಅಭಿಯಂತರರು ( ಸಿವಿಲ್ ) 1 , 22,800- 43, 200 
ಒಟ್ಟು 

216 | 


23 


10 


03 


07 
07 


03 


03 


| 


10 | 


| 


07 


10 


| 


07 


10 


| 


10 


| 


17 


10 


07 


03 


49 . 


83 


20 | 


30 


44 


01. 


78 


294 


೭೫೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


ಟಿಪ್ಪಣಿ:- ನೇಮಕಾತಿ ಪ್ರಾಧಿಕಾರಗಳು ದೃಢೀಕರಿಸಿ ನೀಡಿರುವ ಮೇಲ್ಕಂಡ ಹುದ್ದೆಗಳ ವರ್ಗೀಕರಣದ ವಿವರವನ್ನು ಅನುಸೂಚಿಯಲ್ಲಿ ತೋರಿಸಲಾಗಿದೆ. ಈ ಹುದ್ದೆಗಳ 
ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ, 

* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ : 26- 03- 2018 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ : 24 -04- 2018 

* ಶುಲ್ಕ ಪಾವತಿಸಲುಕೊನೆಯ ದಿನಾಂಕ : 25 - 04- 2018 ( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 
ಸೂಚನೆ:- ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ , ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಒಂದೇ ಶುಲ್ಕವನ್ನು 
ಪಾವತಿಸತಕ್ಕದ್ದು . 

ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು . ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಒಂದನ್ನು ಪರಿಗಣಿಸಿ ಉಳಿದ ಅರ್ಜಿಗಳನ್ನು 
ಯಾವುದೇ ಮುನ್ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು, ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಿರುದ್ಧ ಆಯೋಗವು ಕಾನೂನಿನ ಅನ್ವಯ 
ಸೂಕ್ತ ಕ್ರಮ ಕೈಗೊಳ್ಳುವುದು, 

ಅರ್ಜಿಗಳನ್ನು Online ( ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು . ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ 
ಸಲಿಸಲು ಅವಕಾಶವಿರುವುದಿಲ್ಲ . ಒಂದು ಬಾರಿ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಬಲಾವಣೆಗೆ ಅವಕಾಶ ಇರುವುದಿಲ್ಲ , ಬದಲಾವಣೆ ಕೋರಿ ಸಲಿಸುವ 
ಮನವಿಗಳನ್ನು ತಿರಸ್ಕರಿಸಲಾಗುವುದು . 

ಅರ್ಜಿಯಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 


ಸಾ . ಅ 


ಸಾಮಾನ್ಯ ಅರ್ಹತೆ 


GM 


GeneralMerit 


ಪ. ಜಾ 


ಪರಿಶಿಷ್ಟ ಜಾತಿ 


SC 


Scheduled Caste 


ಪ್ರಪಂ 


ಪರಿಶಿಷ್ಟ ಪಂಗಡ 


ST 


Scheduled Tribe 


ಪ್ರ - 1 


ಪ್ರವರ್ಗ-1 


Cat - 1 


Category - || 


2ಎ 


ಪ್ರವರ್ಗ-2ಎ 


2A . 


Category - 2A 


2ಬಿ 


ಪ್ರವರ್ಗ-2ಬಿ 


2B 


Category - 2B 


3ಎ 


ಪ್ರವರ್ಗ-3ಎ 


ЗА 


Category - 3A 


3ಬಿ 


ಪ್ರವರ್ಗ-3ಬಿ 


ЗВ 


Category – 3B 


ಮಾಸ್ಮಿ 


ಮಾಜಿ ಸೈನಿಕ 


EXMP 


Ex -Military Person 


ಗ್ರಾಮೀಣ 


ಗ್ರಾಮೀಣ ಅಭ್ಯರ್ಥಿ 


Rural 


Rural Candidate 


ಕಮಾಅ 


ಕನ್ನಡ ಮಾಧ್ಯಮ ಅಭ್ಯರ್ಥಿ 


KMS 


Kannada Medium Student 


ಅಂವಿ. 


ಅಂಗವಿಕಲ 


PH 


Physically Handicapped Person 


ಉ . ಮೂ 


. 


ಉಳಿದ ಮೂಲ ವೃಂದ 


RPC 


Residual Parent Cadre 


ಹೈ .ಕ. ಹೈದ್ರಾಬಾದ್ - ಕರ್ನಾಟಕ 

HK 

Hyderabad Karnataka 
2 . ಅಭ್ಯರ್ಥಿಗಳು Online ಮೂಲಕ ಅರ್ಜಿ ಭರ್ತಿ ಮಾಡುವ ವಿಧಾನಗಳನ್ನು ಕೊನೆಯಲ್ಲಿ ವಿವರಿಸಲಾಗಿದೆ, ಸೂಚನೆಗಳನ್ನು ಕಡ್ಯಾಯವಾಗಿ ಓದಿ 
ತಿಳಿದುಕೊಳ್ಳತಕ್ಕದ್ದು . Onlineಮೂಲಕ ಅರ್ಜಿ ಸಲ್ಲಿಸಲು ಆಧಾರ್ ( Aadhar) ಸಂಖ್ಯೆಯನ್ನು ತಪ್ಪದೇ ನಮೂದಿಸಲು ಸೂಚಿಸಿದೆ. ಅರ್ಜಿಯಲಿ ಇ -ಮೇಲ್ ( E- mail ) 
ವಿಳಾಸ ನಮೂದಿಸತಕ್ಕದ್ದು . ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಇದೇ ಇ -ಮೇಲ್ ವಿಳಾಸವನ್ನು ಪರಿಗಣಿಸಲಾಗುವುದು. ಇದನ್ನು ಬದಲಾಯಿಸಲು ಅವಕಾಶ 
ನೀಡಲಾಗುವುದಿಲ್ಲ, Correspondance address should be metioned Correctly and changes will not be allowed. 

3 . ಶುಲ್ಕ : 
ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 

7 . 600/ 
ಪ್ರವರ್ಗ- 2ಎ , 2ಬಿ , 3ಎ , 3ಬಿ ಸೇರಿದ ಅಭ್ಯರ್ಥಿಗಳಿಗೆ 

7 . 300 / 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 

ಕ . 50/ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ- 1 , ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 

ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ 
3 .1 ಅರ್ಜಿಗಳನ್ನು ಆನ್ ಲೈನ್ ಮೂಲಕ ಭರ್ತಿ ಮಾಡಿ ಶುಲ್ಕವನ್ನು ನಿಗದಿತ ದಿನಾಂಕದೊಳಗೆ ಅಂಚೆ ಕಛೇರಿಯ ಕೆಲಸದ ವೇಳೆಯಲ್ಲಿ ಕರ್ನಾಟಕ ರಾಜ್ಯದ 
ಯಾವುದೇ ಎಲೆಕ್ಟ್ರಾನಿಕ್ ಅಂಚೆ ಕಛೇರಿಗಳಲಿ ( e-payment Post Ofices only ) ಪಾವತಿಸಲು ಅವಕಾಶ ಕಲ್ಪಿಸಿದೆ . ಈ ಸೌಲಭ್ಯವನ್ನು ಹೊರತುಪಡಿಸಿ ಇತರೆ 
ಯಾವುದೇ ವಿಧಾನದಲಿ ಸಲಿಸುವ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸದಿರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

3 . 2 ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ | ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ . ಶುಲ್ಕ 
ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವುಕೊನೆಯ ದಿನಾಂಕವಾಗುವುದು . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


೭೫೩ 


ವಿಶೇಷಸೂಚನೆ: 


( 1) Online ಮೂಲಕ ಅರ್ಜಿ ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲಿ ಸಹಾಯವಾಣಿ (Help 
line) ಸಂಖ್ಯೆ: 9986739013 ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 


( 2) Online ಮೂಲಕ ಅರ್ಜಿ ಸಲ್ಲಿಸುವಾಗ ಎಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು 
ಪ್ರತಿಯನ್ನು ಡೌನ್‌ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು . 


4 . ಅರ್ಹತಾ ಷರತ್ತುಗಳು : 


ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು ಮತ್ತು ಆಧಾರ್‌ ಸಂಖ್ಯೆಯನ್ನು ಹೊಂದಿರಬೇಕು. 
ಆ) ಒಬ್ಬ ಜೀವಂತ ಪತ್ರಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು 

ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗುವುದಿಲ್ಲ . 
ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 

ಆತಂಕವನ್ನುಂಟು ಮಾಡುವ ಸಂಭವವಿರುವ ಯಾವುದೇ ದೈಹಿಕನ್ಯೂನತೆಯಿಂದ ಮುಕ್ತರಾಗಿರಬೇಕು. 
ಈ ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು 

ರಾಜ್ಯ ಸರ್ಕಾರವುಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ , 

ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು 
ಹೊಂದಿರುತ್ತಾರೆ. 

5 . ನೇಮಕಾತಿ ವಿಧಾನ 
5.1. ಕಡಾಯ ಕನ್ನಡಭಾಷಾ ಪರೀಕ್ಷೆ: 

ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ ) ( ಸಾಮಾನ ) ನಿಯಮಗಳು 
2006 ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ, ಅಧಿಸೂಚಿಸಲಾಗಿರುವ ಯಾವುದೇ ತಾಂತ್ರಿಕ/ ತಾಂತ್ರಿಕೇತರ ಹುದ್ದೆಗಳ ಸಂದರ್ಶನಕ್ಕೆ / ಆಯ್ಕೆಗೆ ಅರ್ಹರಾಗಲು ಅಭ್ಯರ್ಥಿಗಳು 
ಆಯೋಗವು ನಡೆಸುವ ಎಸ್.ಎಸ್.ಎಲ್. ಸಿ. ಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ150 ಅಂಕಗಳ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಕಡಾಯವಾಗಿ ತೇರ್ಗಡೆ 
ಹೊಂದಲೇಬೇಕು, ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ / ಆಯ್ಕೆಗೆ ಅರ್ಹರಾಗುವುದಿಲ್ಲ (ಪ್ರಥಮ ತಿದ್ದುಪಡಿ 07 -06 - 2007 ). 
ಹಾಗೂ ಈ ಕಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ . 

ಆದರೆ ಕಡಾಯ ಕನ್ನಡ ಭಾಷಾ ಪರೀಕ್ಷೆಯ ವಿನಾಯಿತಿ ಬಗ್ಗೆ ಕೆಳಕಂಡ ಷರತ್ತುಗಳನ್ನು ಸೇರ್ಪಡಿಸಲಾಗಿರುತ್ತದೆ. 

``ಎಸ್. ಎಸ್ .ಎಲ್.ಸಿ. ಅಥವಾ ಇದಕ್ಕೆ ತಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರೆ ಯಾವುದೇ ಪರೀಕ್ಷೆಯಲ್ಲಿ 
ಅಥವಾ ಎಸ್ .ಎಸ್.ಎಲ್. ಸಿ. ಪರೀಕ್ಷೆಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ, ಅಥವಾ ದ್ವಿತೀಯ 
ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ ( ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಾರದು) ಅಥವಾ ಮೇಲಿನ 
ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೇ 
ನಿಯಮಗಳಡಿಯಲ್ಲಿ ಈ ಹಿಂದೆ ನಡೆಸಲ್ಪಟ್ಟ ಕಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು, ಕಡ್ರಾಯ 

ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರಿಂದ ವಿನಾಯಿತಿ ಹೊಂದಿರುತ್ತಾರೆ(ದ್ವಿತೀಯ ತಿದ್ದುಪಡಿ 17 - 04 -2008) ". 
ವಿಶೇಷ ಸೂಚನೆ:- (1) ಎಸ್.ಎಸ್.ಎಲ್.ಸಿ. ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯನ್ನಾಗಿ ಅಭ್ಯಸಿಸಿಲಿ ಅಥವಾ ಇತರೆ ಕನ್ನಡ ಭಾಷಾ 
ಪರೀಕ್ಷೆಗಳಲ್ಲಿ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದಂತಹ | ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯನ್ನು ಒಂದು ಭಾಷೆಯನ್ನಾಗಿ ಅಥವಾ ಐಚ್ಚಿಕ 
ವಿಷಯವನ್ನಾಗಿ ಅಭ್ಯಸಿಸಿದಂತಹ ಅಭ್ಯರ್ಥಿಗಳಿಗೆ ಈ ಮೇಲಿನ ವಿನಾಯಿತಿ ಪಡೆಯಲು ಅವಕಾಶ ಇರುವುದಿಲ್ಲ . ಆದುದರಿಂದ, ಇವರು ಕಾಯ ಕನ್ನಡ ಭಾಷಾ 
ಪರೀಕ್ಷೆಯನ್ನು ಕಡಾಯವಾಗಿ ತೆಗೆದುಕೊಳ್ಳಲೇಬೇಕಿರುತ್ತದೆ. 

( 2) ಸದರಿ ಅಧಿಸೂಚನೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಯು ವಿನಾಯಿತಿಯನ್ನು ಕೋರಬಯಸಿದಲ್ಲಿ ಈ ಪರೀಕ್ಷೆ ನಡೆಯುವ ಮುನ್ನ ಆಯೋಗವು ಇದೇ 
ನಿಯಮಗಳಲ್ಲಿ ನಡೆಸಲಾದ ಕಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ್ದಲ್ಲಿ ಅವರ ವಿವರಗಳನ್ನು ಒದಗಿಸಿದಲಿಈ ಪರೀಕ್ಷೆಗೆ ವಿನಾಯಿತಿ 
ನೀಡಲಾಗುವುದು . 

ಕಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಪಡೆಯಲು ಅರ್ಜಿಯಲಿನ ನಿಗದಿತ ಸ್ಮಳದಲಿ ವಿವರಗಳನ್ನು ನಮೂದಿಸದು . ಸರಿಯಾದ ಮಾಹಿತಿ 
ಒದಗಿಸದಿದ್ದಲ್ಲಿ ಮೇಲಿನ ವಿನಾಯಿತಿಯನ್ನು ಪಡೆಯಲು ಅರ್ಹತೆ ನೀಡುವುದಿಲ್ಲ . ಹಾಗೂ ವಿನಾಯಿತಿ ಪಡೆಯಲು ತಪ್ಪಾಗಿ ಮಾಹಿತಿ ನೀಡಿದ ಅಭ್ಯರ್ಥಿಗಳಿಗೆ ಸಂದರ್ಶನ | 
ಮೂಲ ದಾಖಲಾತಿ ಪರಿಶೀಲನೆಯ ಮುನ್ನವೇ ಅನರ್ಹಗೊಳಿಸಲಾಗುವುದು. ಅಲ್ಲದೆ, ಅರ್ಜಿಯಲ್ಲಿ, ಈ ಮಾಹಿತಿಯನ್ನು | ಇನ್ನಾವುದೇ ಮಾಹಿತಿಯನ್ನು ತಪ್ಪಾಗಿ 
ನೀಡಿದಲಿ, ನಂತರ ಅದನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ . ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ ಎಲಾ ವಿಷಯಗಳನ್ನು 
ಪರಿಶೀಲಿಸಿ, ಸರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಒಪ್ಪಿಗೆಯನ್ನು ನೀಡಬೇಕೆಂದು ಸೂಚಿಸಿದೆ. 

5. 2 ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ) (ಸಾಮಾನ ) (ತಿದ್ದುಪಡಿ) ನಿಯಮಗಳು , 2015 
ರಂತೆಗ್ರೂಪ್- ಎ ಮತ್ತು ಬಿ ತಾಂತ್ರಿಕ / ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ಮಾಡಲಾಗುವುದು . 


೭೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


5 .3 ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: 
ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತು ನಿಷ್ಠ ಬಹು ಆಯ್ಕೆ ಮಾದರಿಯಲಿದು ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ 
ಅಂಕಗಳ 0. 25 ರಷ್ಟು ಅಂಕಗಳನ್ನು ಕಳೆಯಲಾಗುವುದು, Competitive examination will be of Objective Multiple choice type and there will be 
negative valuation . For every each question of which a wrong answer has been given by the candidate , 1/4" (0. 25 ) of the marks 
assigned for the question will be deducted . 


ಅವಧಿ / Duration 


ಪತ್ರಿಕೆ | 
Paper 


ವಿಷಯ 


ಅಂಕಗಳು / Marks 


Ross / Hours 


ಸಾಮಾನ್ಯ ಪತ್ರಿಕೆ 


200 


12 ಗಂಟೆ 


General Paper 


ನಿರ್ದಿಷ್ಟ ಪತ್ರಿಕೆ 
Specific Paper 


200 


2 ಗಂಟೆ 


ವಿಶೇಷಸೂಚನೆ : 
1 . ಸಾಮಾನ್ಯ ಪತ್ರಿಕೆಯು ಪದವಿ ಮಟ್ಕದಾಗಿರುತ್ತದೆ. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಮಟ್ಟದ ಒಂದೇ ಸಾಮಾನ್ಯ 

ಪತ್ರಿಕೆಯನ್ನು ಬರೆಯಬೇಕಿದ್ದು , ಅದರ ಫಲಿತಾಂಶವನ್ನು ಅವರು ಅರ್ಜಿ ಸಲ್ಲಿಸಿರುವ ಪದವಿ ಮಟ್ಟದ ಇತರೆ ವಿದ್ಯಾರ್ಹತೆ ಇರುವಂತಹ ಹುದ್ದೆಗಳಿಗೂ 
ಪರಿಗಣಿಸಲಾಗುವುದು, ಒಂದೇ ವಿದ್ಯಾರ್ಹತೆ/ನಿರ್ದಿಷ್ಟ ಪತ್ರಿಕೆಯ ಪಠ್ಯಕ್ರಮ ಇರುವಂತಹ ಹುದ್ದೆಗಳಿಗೆ ಇದೇ ಕ್ರಮವನ್ನು ಪಾಲಿಸಲಾಗುವುದು . 
ಅಭ್ಯರ್ಥಿಗಳು ಸ್ಮರ್ಧಾತ್ಮಕ ಪರೀಕ್ಷೆಗೆ ಅವರ ಪ್ರವೇಶ ಪತ್ರ ಹಾಗೂ ಅವರ ಭಾವಚಿತ್ರವಿರುವ ಮೂಲ ಗುರುತಿನ ಚೀಟಿ ( ಚುನಾವಣಾ ಐಡಿ/ ಆಧಾರ್ 
ಕಾರ್ಡ್/ಡ್ರೈವಿಂಗ್ ಲೈಸನ್ಸ್ / ಪಾನ್ ಕಾರ್ಡ್/ ಪಾಸ್ ಪೋರ್ಟ್ | ಸರ್ಕಾರಿ ನೌಕರರ ಐಡಿ) ಯನ್ನು ಪರೀಕ್ಷಾ ಕೇಂದ್ರದಲ್ಲಿ ಕಡ್ಯಾಯವಾಗಿ 
ಹಾಜರುಪಡಿಸತಕ್ಕದ್ದು . ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶವನ್ನು ನೀಡಲಾಗುವುದಿಲ್ಲ ಹಾಗೂ ಡೌನ್‌ಲೋಡ್ ಮಾಡಿರುವ ಗುರುತಿನ ಚೀಟಿಗಳು | 
ಇತರೆ ಯಾವುದೇ ಗುರುತಿನ ಚೀಟಿಗಳು / ಕಲರ್‌ ಜೆರಾಕ್ಸ್ ಪ್ರತಿಗಳನ್ನು ಪರಿಗಣಿಸಲಾಗುವುದಿಲ್ಲ . 

ಸದರಿ ಹುದ್ದೆಗಳ ನೇಮಕಾತಿಗಳಸ್ಮರ್ಧಾತ್ಮಕ ಪರೀಕ್ಷೆಯನ್ನು ಆಫ್ ಲೈನ್- ಓಎಂಆರ್ ಮಾದರಿ ( Ofline- OMR type) ಅಥವಾ ಗಣಕ ಯಂತ್ರದ ಮೂಲಕ 
ಸ್ಪರ್ಧಾತ್ಮಕ ಪರೀಕ್ಷೆ (Computer based recruitment test-CBRT) ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ 
ಅಂತಿಮವಾಗಿರುತ್ತದೆ. ಗಣಕ ಯಂತ್ರದ ಮೂಲಕ ಸ್ಪರ್ಧಾತ್ಮಕ ( Computer based recruitment test- CBRT) ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದಲಿ 
ಅಭ್ಯರ್ಥಿಗಳಿಗೆ ಈ ಸಂಬಂಧ ಸೂಚನೆಗಳನ್ನು ಹಾಗೂ ಅಣಕು ಪರೀಕ್ಷೆಯನ್ನು ( Mock Test) ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ 
ಪ್ರಕಟಿಸಲಾಗುವುದು . 
ಸೂಚನೆ:- ಕಡ್ಯಾಯ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ ವಿವರಗಳನ್ನು ಆಯೋಗದ ವೆಬ್‌ಸೈಟ್ http://kpsc.kar.nic.in / 
Syllabus ” ಲಿಂಕ್‌ನಲ್ಲಿ ಬಿತ್ತರಿಸಲಾಗಿದೆ. 

- 5.4 ಕಡ್ಯಾಯ ಕನ್ನಡ ಭಾಷಾ ಪರೀಕ್ಷೆ | ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು | ಬೆಳಗಾವಿ | ಕಲಬುರ್ಗಿ | ಮೈಸೂರು | ಶಿವಮೊಗ್ಗ ವಿಭಾಗೀಯ 
ಕೇಂದ್ರಗಳಲ್ಲಿ ಅಥವಾ ಆಯೋಗವು ನಿಗದಿಪಡಿಸುವ ಇತರೆ ಯಾವುದೇ ಕೇಂದ್ರ ಸ್ಮಳದಲಿ ನಡೆಸಲಾಗುವುದು , ಅಭ್ಯರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ ಪರೀಕ್ಷಾ 
ಕೇಂದ್ರವನ್ನು Online ಅರ್ಜಿಯಲ್ಲಿ ನಮೂದಿಸತಕ್ಕದ್ದು . ಆದಾಗೂ ಪರೀಕ್ಷಾ ಕೇಂದ್ರವನ್ನು ನಿಗದಿಪಡಿಸುವುದು ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತದೆ. 

ಕಠಾಯ ಕನ್ನಡ ಭಾಷಾ ಪರೀಕ್ಷೆ / ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ನಂತರದಲ್ಲಿ ಆಯೋಗದ ಅಂತರ್ಜಾಲದಲ್ಲಿ ಬಿತ್ತರಿಸಲಾಗುವುದು . 

ಅಭ್ಯರ್ಥಿಗಳು ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಆಯೋಗದ ವೆಬ್ ಸೈಟ್ ನಿಂದ ಡೌನ್ ಲೋಡ್ ಮಾಡಿಕೊಳ್ಳಲು ಪತ್ರಿಕಾ ಪ್ರಕಟಣೆಯ ಮೂಲಕ 
ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಆಯೋಗದ ವೆಬ್ ಸೈಟ್ ನಲ್ಲಿಯೂ ಬಿತ್ತರಿಸಲಾಗುವುದು, ಅಭ್ಯರ್ಥಿಗಳು ಕಡಾಯವಾಗಿ ಪ್ರವೇಶ ಪತ್ರಗಳನ್ನು 
ಡೌನ್ ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾತಕ್ಕದ್ದು . 

5 . 5 ಮೂಲ ದಾಖಲೆಗಳ ಪರಿಶೀಲನೆ: 

ಆಯಾ ಹುದ್ದೆಗಳಿಗೆ ಸಂದರ್ಶನ | ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ ನಿಗದಿಪಡಿಸಿದಾಗ ಅರ್ಹತಾ ಪಟ್ಟಿಯನ್ನು ಆಯೋಗದ ಅಂತರ್ಜಾಲದಲಿ 
ಬಿತ್ತರಿಸಲಾಗುವುದು, ಅರ್ಹ ಅಭ್ಯರ್ಥಿಗಳಿಗೆ e- mail ಮುಖಾಂತರ ಸಂದೇಶ ರವಾನಿಸಲಾಗುವುದು. ಈ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಮೂಲಕ ಮಾಹಿತಿ 
ನೀಡಲಾಗುವುದು. ಅಲ್ಲದೇ ಸೂಚನಾ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ರವಾನಿಸಲಾಗುವುದು. ಅಭ್ಯರ್ಥಿಗಳು ನಿಗದಿತ ದಿನಾಂಕ | ಸಮಯಕ್ಕೆ ಮೂಲ 
ದಾಖಲಾತಿಗಳೊಂದಿಗೆ ಪರಿಶೀಲನೆಗೆ ಸ್ವಂತ ವೆಚ್ಚದಲಿ ಆಯೋಗದ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು . 

" ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ 
ಏನಾದರೂ ಅಸ್ಪಷ್ಟತೆಇಲಿ ಅಭ್ಯರ್ಥಿಗಳು ಆಂಗ , ಭಾಷೆಯಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. 

ಟಿಪ್ಪಣಿ:- ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲಿ , ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲೇ ಪರೀಕ್ಷಾ ದಿನವೇ ಸಂಬಂಧಿತ 
ಮೇಲ್ವಿಚಾರಕರ ಮುಖಾಂತರ ಲಿಖಿತ ಮನವಿಯನ್ನು ಆಯೋಗಕ್ಕೆ ಸಲ್ಲಿಸಿಸ್ವೀಕೃತಿ (Acknowledgement ) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ 
ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ , 

ಕಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡವಾರು ಮತ್ತು ಚಾಲ್ತಿಯಲ್ಲಿರುವ 
ಮೀಸಲಾತಿ ನಿಯಮಗಳ ಆಧಾರದ ಮೇಲೆ 1 : 3 ಅನುಪಾತದಲ್ಲಿ ಸಂದರ್ಶನಕ್ಕೆ ಆಹ್ವಾನಿಸಲಾಗುವುದು, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ / ಸಂದರ್ಶನಕ್ಕೆ 
ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

೭೫೫ 
5.6. ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು:- ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 12.5ರಷ್ಟು ಸಂದರ್ಶನಕ್ಕೆ 
ನಿಗದಿಪಡಿಸಿದ ಗರಿಷ್ಠ ಅಂಕಗಳಾಗಿರುತ್ತವೆ, ಆಯೋಗವು ನಿಯಮಾನುಸಾರ ನಡೆಸುವ ಸ್ಮರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳು ಮತ್ತು ಸಂದರ್ಶನದಲಿ 
ಗಳಿಸಿದ ಅಂಕಗಳ ಶೇಕಡವಾರು ಜೇಷತೆಯನ್ನು ಆಧರಿಸಿ ಹಾಗೂ ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ ಹುದ್ದೆಗಳ ನೇಮಕಾತಿಗಾಗಿ ಇರುವ 
ಮೀಸಲಾತಿಯನ್ನಯ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತದೆ. 

- ಸಂದರ್ಶನ ನಡೆಸುವ ಉದ್ದೇಶ ಎಂದರೆ ಅಭ್ಯರ್ಥಿಗಳು ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ, ವ್ಯಕ್ತಿತ್ವ , ಸಂಬಂಧಿತ ವಿಷಯದಲ್ಲಿ ವ್ಯಕ್ತಪಡಿಸುವ 
ಸಾಮರ್ಥತೆ, ಸೂಕ್ಷ್ಮತೆ ಮತ್ತು ಕರ್ತ್ಯ , ಶಕ್ತಿ , ಸಾಮಾನ್ಯ ಜ್ಞಾನ ಹಾಗೂ ವಿಷಯದಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು ನಿರ್ಧರಿಸುವುದಾಗಿರುತ್ತದೆ. 

5 .7 ಉರ್ದು ಉಪನ್ಯಾಸಕರ ಆಯ್ಕೆ ಬಗೆ :- ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 35 ಸೆಹಿಮ 94, ದಿ: 22 -07-1994 ಹಾಗೂ ನಿರ್ದೇಶಕರು, 
ಅಲ್ಪಸಂಖ್ಯಾತರ ನಿರ್ದೇಶನಾಲಯ , ಇವರ ದಿ : 22- 09- 2017 ರ ಪತ್ರದನಯ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಉರ್ದು ಭಾಷಾ ಉಪನ್ಯಾಸಕರ ಹುದ್ದೆಗಳ ಆಯ್ಕೆಸಂದರ್ಭದಲ್ಲಿ ಅರ್ಹ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲವಾದಲಿ, 
ಅವರಿಗೆ ಮೀಸಲಿರಿಸಿರುವ ರಿಕ್ತ ಸ್ಮಾನಗಳನ್ನು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು , 

ಸೂಚನೆ: ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹಾಗೂ ಪಠ್ಯಕ್ರಮವು ಒಂದೇ ಆಗಿರುವ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 
ಒಂದೇ ನಿರ್ದಿಷ್ಟ ಪತ್ರಿಕೆಯನ್ನು ನಿಗದಿಪಡಿಸಿದ್ದು , ಅಂತೆಯೇ ಪರೀಕ್ಷೆಯನ್ನು ಬರೆದಂತಹ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತು ಸಂದರ್ಶನದಲ್ಲಿ 
ಗಳಿಸಿರುವ ಒಟ್ಟು ಶೇಕಡವಾರು ಅಂಕಗಳ ಜೇಷ್ಮತೆಯಂತೆ 1 : 3 ಅನುಪಾತದಲ್ಲಿ ಅರ್ಹತೆ ಹೊಂದಿದಲಿ ಒಂದೇ ಬಾರಿಗೆ ಮೂಲ ದಾಖಲೆಗಳ ಪರಿಶೀಲನೆ | 
ಸಂದರ್ಶನವನ್ನು (ಗ್ರೂಪ್ ಎ | ಬಿ ಹುದ್ದೆಗಳಿಗೆ) ನಡೆಸಿ ಅದರ ಫಲಿತಾಂಶವನ್ನು ಅವರು ಅರ್ಜಿ ಸಲ್ಲಿಸಿರುವ ಇಂತಹ ಇತರೆ ಹುದ್ದೆಗಳಿಗೂ ಪರಿಗಣಿಸಲಾಗುವುದು . 

6 . ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ: 

6 ( 1) ಶೈಕ್ಷಣಿಕ ವಿದ್ಯಾರ್ಹತೆ:- ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿ- 2ರಲಿ ಆಯಾ ಹುದ್ದೆಗಳ ಮುಂದೆ 
ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. 
6 ( 2) ವಯೋಮಿತಿ: 

ಕನಿಷ್ಪ - 18 ವರ್ಷಗಳು 
ಗರಿಷ - 35 ವರ್ಷಗಳು 
ಪ್ರವರ್ಗ-2ಎ, 2ಬಿ , 3ಎ , 3ಬಿ ಅಭ್ಯರ್ಥಿಗಳಿಗೆ 38 ವರ್ಷಗಳು 

ಪ. ಜಾ , ಪ. ಪಂ ., ಪ್ರವರ್ಗ-1ರ ಅಭ್ಯರ್ಥಿಗಳಿಗೆ 40 ವರ್ಷಗಳು 
ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮ 1977ರ ಅನುಸಾರ ಈ ಕೆಳಗಿನ ಸಂದರ್ಭಗಳಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರುವ 
ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು . 

ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಮಳಿಯ ಪ್ರಾಧಿಕಾರದಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 
ಕೇಂದ್ರ ಅಧಿನಿಯಮದಮೂಲಕ ಸ್ಮಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ವರ್ಷಗಳ ಅವಧಿ ಅದರಲ್ಲಿ ಯಾವುದು 
ಅಧಿನಿಯಮದಮೂಲಕ ಸ್ಮಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಸಾಮ್ರ ಅಥವಾ 

ಕಡಿಮೆಯೋ ಅಷ್ಟು ವರ್ಷಗಳು 
ನಿಯಂತ್ರಣದಲ್ಲಿರುವ ನಿಗಮದಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ 
( ಆ) | ಮಾಜಿ ಸೈನಿಕನಾಗಿದಲಿ, 

ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು 
ವರ್ಷಗಳಾಗುವುದೋ ಅಷ್ಟು ವರ್ಷಗಳು 


National Cadet Corps ನಲಿ ಪೂರ್ಣ ಕಾಲಿಕ ಪರಿವೀಕ್ಷರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ಕೆಡೆಟ್ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು 
ವ್ಯಕ್ತಿಗಳಿಗೆ 

ವರ್ಷಗಳು 
ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು | ಗ್ರಾಮ ಸಮೂಹ ಪರಿಶೀಲಕನಾಗಿ ಸೇವೆ 
ಗ್ರಾಮ ಸಮೂಹ ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಅಭ್ಯರ್ಥಿಗಳಿಗೆ ಸಲಿಸಿದಷ್ಟು ವರ್ಷಗಳು 
ಅಂಗವಿಕಲ ಅಭ್ಯರ್ಥಿಗಳಿಗೆ 

10 ವರ್ಷಗಳು 


( ಉ ) 


ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು 
ಹೊಂದಿದರೆ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ 


ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 5 ವರ್ಷಗಳ 
ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು 
ವರ್ಷಗಳು 


( ಋ ) | 


10 ವರ್ಷಗಳು 


( ಋ ) 


ವಿಧವೆಯಾಗಿದಲಿ ( ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆಯೆಂದು ಹಾಗೂ ಮರು 
ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ ಪತ್ರವನ್ನು ಪಡೆದಿಟ್ಟು ಕೊಂಡು ಆಯೋಗವು ಸೂಚಿಸಿದಾಗ 
ಅದರ ಮೂಲಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು). 
ಜೀತ ಕಾರ್ಮಿಕನಾಗಿದ್ದ ಪಕ್ಷದಲಿ , ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತ ಕಾರ್ಮಿಕ 
ಪದ್ಧತಿ( ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು ಸಂದಾಯ ಮಾಡುವ ಹೊಣೆಯಿಂದ 
ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಕಾ ಮಾಜಿಸ್ಟ್ರೇಟ್ರಿಂದ ಪಡೆದಿಟ್ಟುಕೊಂಡು 
ಆಯೋಗವುಸೂಚಿಸಿದಾಗ ಅದರ ಮೂಲಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 


10 ವರ್ಷಗಳು 


೭೫೬. ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

ಭಾಗ ೫ 
7 . ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು: 

ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದುಕೊಂಡಿರತಕ್ಕದ್ದು : 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು – ನಮೂನೆ` ಡಿ : 
ಆ) ಪ್ರವರ್ಗ-1ಕ್ಕೆ ಸೇರಿದ ಅಭ್ಯರ್ಥಿಗಳು – ನಮೂನೆ` ಇ 1 
ಇ) ಪ್ರವರ್ಗ-2ಎ , 2ಬಿ , 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು – ನಮೂನೆ`ಎಫ್ / 

ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ನಿಗದಿತ 
ನಮೂನೆಯಲಿ ಪಡೆದಿಟ್ಟುಕೊಂಡಿರತಕ್ಕದ್ದು . ಪರಿಶಿಷ್ಟ ಜಾತಿ , ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ -1 ರ ಅಭ್ಯರ್ಥಿಗಳು ಪಡೆದಿರುವ / ಪಡೆಯುವ ಮೀಸಲಾತಿ ಪ್ರಮಾಣ 
ಪತ್ರಗಳು ಜೀವಿತ ಅವಧಿಯವರೆಗೆ ಅಥವಾ ರದ್ದು ಮಾಡುವವರೆಗೆ ಸಿಂಧುತ್ಯವನ್ನು ಹೊಂದಿದ್ದು , ಇಂತಹ ಪ್ರಮಾಣ ಪತ್ರಗಳನ್ನು ದಿನಾಂಕದ ಮಿತಿಯಿಲ್ಲದೇ 
ಪರಿಗಣಿಸಲಾಗುವುದು , ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ- 2ಎ , ಪ್ರವರ್ಗ-2ಬಿ, ಪ್ರವರ್ಗ- 3ಎ ಮತ್ತು ಪ್ರವರ್ಗ-3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 
ಚಾಲ್ತಿಯಲ್ಲಿರುತ್ತವೆ. ಈ ಪ್ರವರ್ಗಗಳ ಅಭ್ಯರ್ಥಿಗಳು ಪಡೆದಿರುವ ಮೀಸಲಾತಿ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು 
ಚಾಲ್ತಿಯಲ್ಲಿರಬೇಕು. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದಮೂಲಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು . ತಪ್ಪಿದಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತವನ್ನು ಸಾಮಾನ್ಯ 
ಅರ್ಹತೆಯಡಿಯಲಿ ಅರ್ಹರಾದಲಿ ಮಾತ್ರ ಪರಿಗಣಿಸಲಾಗುವುದು . 

8. ಮಾಜಿ ಸೈನಿಕ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 13 ಎಸ್‌ಆರ್‌ಆರ್‌ 92 ದಿನಾಂಕ 01 -04- 1992 ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 28 ಎಸ್‌ಆರ್‌ಆರ್ 
95 ದಿನಾಂಕ 21 - 10-1995 ರನ್ಮಯ ನೇರ ನೇಮಕಾತಿಗಳಲಿ , ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು (ಸಾಮಾನ್ಯ 
ನೇಮಕಾತಿ) ನಿಯಮಗಳು, 1977 ರಲಿದಂತೆ ಮಾಜಿ ಸೈನಿಕರ ವಿವರಣೆ ಕೆಳಕಂಡಂತಿದೆ: 

(1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲಿ ಯಾವುದೇ 

ಶ್ರೇಣಿಯಲ್ಲಿ (ಯೋಧ ಅಥವಾ ಯೋಧನಲದ) ಸೇವೆ ಸಲ್ಲಿಸಿದ ವ್ಯಕ್ತಿ. ಆದರೆ, ಡಿಫೆನ್ಸ್ ಸೆಕ್ಯೂರಿಟಿಕೋರ್, ಜನರಲ್ ರಿಸರ್ವ್ 
ಇಂಜಿನಿಯರಿಂಗ್ ಫೋರ್ಸ್, ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ 

ಮತ್ತು 
ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ 

ಪರಿಸ್ಮೃತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ 
ಬಿಡುಗಡೆಯಾದವರು 

ಅಥವಾ 
ಇ) ಸಂತಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ಹೊಂದಿದ ವ್ಯಕ್ತಿ . 


ಅಥವಾ 


ಈ ) ತನ್ನ ಸ್ವಂತಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ 
ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ 
ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ 
ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು : 

1) ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು, 
2 ) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ . 

3) ಗ್ರಾಲಂಟಿ ಪ್ರಶಸ್ತಿ ವಿಜೇತರು . 
( 2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗಕೋಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ 
( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ, ಆದರೆ ಅಂತಹವರುಗಳಿಗೆ 

ವಯೋಮಿತಿ ಸಡಿಲಿಕೆಯನ್ನು ಹಾಗೂ ಶುಲ್ಕ ವಿನಾಯಿತಿಯನ್ನು ನೀಡಲಾಗುವುದಿಲ . 
ವಿವರಣೆ :- ಕೇಂದ್ರ ಸಶಸ್ತ್ರ ದಳದಲಿ , ಸೇವೆಯಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ ನಿರ್ದಿಷ್ಟ 
ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆನೇಮಕ 
ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇವೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. ಸೇವೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಅವರ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


೭೫೭ 


ಬಿಡುಗಡೆ ಪ್ರಮಾಣ ಪತ್ರವನ್ನು / ಮಾಜಿ ಸೈನಿಕರ ಅವಲಂಬಿತರು ಮಾಜಿ ಸೈನಿಕರು ಸೇವೆಯಲ್ಲಿದ್ದಾಗ ಕೊಲ್ಲಲ್ಪಟ್ಟಿರುವ / ಶಾಶ್ವತವಾಗಿ ಅಂಗವಿಕಲರಾದ ಬಗೆ 
ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೆ ಹಾಜರುಪಡಿಸಬೇಕು ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲಿ 
ತೋರಿಸಲಾಗಿದೆ). 


9 . ಗ್ರಾಮೀಣ ಅಭ್ಯರ್ಥಿ: 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಶಾಇ 59 ಶಾಸನ 2000 , ದಿನಾಂಕ: 06 - 01 - 2001 ರನ್ಮಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 
ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾದಲ್ಲಿ ಮಾತ್ರ ಈ 
ಮೀಸಲಾತಿಯನ್ನು ಪಡೆಯಲು ಅರ್ಹರು, ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ 
ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ:13 -02 - 2001 ರನ್ಮಯ ನಮೂನೆ- 2ನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ 
ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರ ಹಾಗೂ ಮೇಲುಸ್ಮರಕ್ಕೆ ಸೇರಿಲದಿರುವ ಬಗೆ ನಮೂನೆ- 1ರಲ್ಲಿ ಪ್ರಮಾಣ ಪತ್ರವನ್ನು ಜಾರಿ 
ಮಾಡಿದ ದಿನಾಂಕದೊಂದಿಗೆ ಕಾಯವಾಗಿ ಸಂಬಂಧಿತ ತಹಶೀಲ್ಮಾರ್‌ರವರಿಂದ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . ಅಂತೆಯೇ 
ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1 , ಪ್ರವರ್ಗ- 2ಎ , 2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ 
ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ-2ರಲಿ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು , 
ತಪ್ಪಿದಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು, ( ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೋಂಡಲಿ 
ಅಂತಹವರು ಗ್ರಾಮೀಣ ಮೀಸಲಾತಿಗೆ ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲಿ ತೋರಿಸಲಾಗಿದೆ). 

10. ಕನ್ನಡ ಮಾಧ್ಯಮ ಅಭ್ಯರ್ಥಿ: 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001 ದಿನಾಂಕ :24 - 10- 2002 ರನ್ಮಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ 
ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ 
ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ 
ತಪ್ಪದೇ ಹಾಜರುಪಡಿಸತಕ್ಕದ್ದು . ತಪ್ಪಿದಲಿ ಅಂತಹ ಅಭ್ಯರ್ಥಿಗಳ ಕಮಾಅ, ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು . ( ಈ ಪ್ರಮಾಣ ಪತ್ರದ ನಮೂನೆಯನ್ನು 
ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

11 . ಅಂಗವಿಕಲ ಅಭ್ಯರ್ಥಿ: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 50 ಎಸ್‌ಆರ್‌ಆರ್ 2000 ದಿನಾಂಕ:03-09- 2005 ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಸಮೂಹ- ಎ ಮತ್ತು ಬಿ 
ಗುಂಪಿನ ಹುದ್ದೆಗಳಿಗೆ ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು , ಇದರನಯ ಶೇಕಡ 40 ಅಥವಾ ಅದಕ್ಕಿಂತ ಹೆಚ್ಚು ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ 
ಮೀಸಲಾತಿಯನ್ನು ಕೋರಲು ಅರ್ಹರು. 

ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 ದಿನಾಂಕ:19- 11 -2005ರಲಿ ನಿಗದಿಪಡಿಸಿರುವ ನಮೂನೆಯಲಿ ಅಂಗವಿಕಲತೆ ಬಗೆ 
ಸರ್ಕಾರದ ಆದೇಶ ಸಂಖ್ಯೆ : ಮಮಇ 65 ಪಿಹೆಚ್‌ಪಿ 2010 ದಿನಾಂಕ :18- 02 - 2011 ರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲಿಯ ವೈದ್ಯಕೀಯ ಪ್ರಾಧಿಕಾರ/ ತಾಲೂಕು 
ಮಟ್ಟದ ವೈದ್ಯಕೀಯ ಪ್ರಾಧಿಕಾರ | ಜಿಲಾ ಮಟ್ಟದವೈದ್ಯಕೀಯ ಪ್ರಾಧಿಕಾರ, ಬೆಂಗಳೂರು ವೈದ್ಯಕೀಯ ಪ್ರಾಧಿಕಾರದಿಂದ ಸಹಿ , ಮೊಹರು ಮತ್ತು ಜಾರಿ ಮಾಡಿದ 
ದಿನಾಂಕದೊಂದಿಗೆ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು . ಮೂಲ ದಾಖಲಾತಿಗಳ 
ಪರಿಶೀಲನೆಗೆ ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು , ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಂಗವಿಕಲ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು , ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು | ಗುರುತಿನ ಚೀಟಿಯ 
ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ . ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

12. ಅನುಚ್ಛೇಧ371 ( ಜೆ) ರಂತೆ ಹೈದರಾಬಾದ್ – ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ: 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) 
ನಿಯಮಗಳು 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲಿ ಸ್ಮಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಅನುಬಂಧ- ಎ ಯಲಿರುವ 
ನಮೂನೆಯಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ ಆಯುಕ್ತರಿಂದ ಪಡೆದಿಟ್ಟುಕೊಳ್ಳತಕ್ಕದ್ದು . 
ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು , ಈ ಪ್ರಮಾಣ ಪತ್ರದ 
ನಮೂನೆಯನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ, ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲಿ ಪಡೆಯಲಾದ ಅರ್ಹತಾ 
ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು , ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಅರ್ಹತೆ ಇದ್ದಲಿ, 
ಪರಿಗಣಿಸಲಾಗುವುದು . 

13. ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ: 

ಸರ್ಕಾರಿ ಸೇವೆಯಲ್ಲಿರುವ ನೌಕರರು ದಿನಾಂಕ 29 - 01 - 2014 ರಂದು ಹೊರಡಿಸಲಾದ ಅಧಿಸೂಚನೆ -1 ಸಂಖ್ಯೆ ಡಿಪಿಎಆರ್ 43 ಹೆಚ್‌ಕೆಸಿ 2013 ರಲ್ಲಿನ 
ಅನುಬಂಧ- ಎ ನಲ್ಲಿ ಇರುವಂತೆ ತಮ್ಮ ಸೇವಾ ಪುಸ್ತಕದಲಿ ದಿನಾಂಕ: 01 - 01 - 2013 ಕ್ಕಿಂತ ಮುಂಚಿನ ನಮೂದಿನಲಿ, ಅವರ ಸ್ವಂತ ಊರು ಅಥವಾ ಸ್ಥಳಕ್ಕೆ 
ಸಂಬಂಧಿಸಿದಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್ , ಕಲಬುರ್ಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಯಾದಗಿರಿ ಕಂದಾಯ ಜಿಲೆಗಳ 
ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದುಇದ್ದ ಪಕ್ಷದಲ್ಲಿ , ಅಂತಹ ಅಭ್ಯರ್ಥಿಗಳು ಕಛೇರಿ ಮುಖ್ಯಸ್ಥರಿಂದ ದಿನಾಂಕ: 29 - 01 - 2014ರ ಅಧಿಸೂಚನೆ-1 ರಲಿನ 
ನಿಯಮ 5( 2) ರಲಿ ನೀಡಲಾದ ಸ್ಮಗ್ರಾಮ ಪ್ರಮಾಣ ಪತ್ರವನ್ನು ಆಧರಿಸಿ ಅಂತಹವರ ಅರ್ಜಿಯನ್ನು ಸ್ಮಳೀಯ ವೃಂದದಲಿ ಲಭ್ಯವಿರುವ ಹುದ್ದೆಗೆದುರಾಗಿ 


೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

ಭಾಗ ೫ 
ಪರಿಗಣಿಸಲಾಗುವುದು . ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ- ಎ ರಲ್ಲಿ ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ, ಈ ನಮೂನೆಯನ್ನು 
ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲಿ ಪಡೆಯಲಾದ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು . 

14 . ಸೇವಾ ನಿರತ 

ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 5 ( 4) ರನ್ಮಯ “ ಯಾರೇ ಅರ್ಜಿದಾರನು ತಾನು ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಅಥವಾ ಯಾವುದೇ ಇತರೆ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಅಥವಾ ಈ ಸಂಬಂಧವಾಗಿ ಸರ್ಕಾರವು 
ನಿರ್ದಿಷ್ಟಪಡಿಸಿದ ಯಾವುದೇ ಇತರೆ ಪ್ರಾಧಿಕಾರದಲಿ ಖಾಯಂ ಅಥವಾ ತಾತ್ಕಾಲಿಕ ನೌಕರಿಯಲ್ಲಿದ್ದರೆ ಮತ್ತು ಆತನು ಯಾರ ಅಧೀನದಲಿ ಉದ್ಯೋಗದಲಿರುವನೋ 
ಆ ಇಲಾಖಾ ಮುಖ್ಯಸ್ಮರಿಂದ ಅಥವಾ ಸಂದರ್ಭಾನುಸಾರ ಸರ್ಕಾರದಿಂದ ಅಥವಾ ಪ್ರಾಧಿಕಾರದಿಂದ ಒಪ್ಪಿಗೆ ಪಡೆಯದೆಯೇ ಅರ್ಜಿಯನ್ನು ಸಲ್ಲಿಸಿದರೆ ಆತನು ಸರ್ಕಾರದ 
ಯಾವುದೇ ಇಲಾಖೆಯಲ್ಲಿನ ಹುದ್ದೆಯ ನೇಮಕಕ್ಕೆ ಅರ್ಹರಾಗುವುದಿಲ್ಲ . ಪರಂತು , ಈ ಉಪ ನಿಯಮವು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಸ್ಮಳೀಯ ಅಭ್ಯರ್ಥಿಯಾಗಿ 
ನೇಮಕಗೊಂಡಿರುವ ವ್ಯಕ್ತಿಗೆ ಅವನನ್ನು ಎಲ್ಲಿಯವರೆಗೆ ಹಾಗೆಂದು ಪರಿಗಣಿಸಲಾಗುವುದೋ ಅಲಿಯವರೆಗೆ ಅನ್ವಯವಾಗುವುದಿಲ್ಲ , 

ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಸಕ್ಷಮ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪ್ರಮಾಣ ಪತ್ರವನ್ನು ( NOC) 
ಪಡೆದಿಟ್ಟುಕೊಂಡಿರತಕ್ಕದ್ದು , ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಮೂಲ ದಾಖಲಾತಿಗಳ ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು . ನಿರಾಕ್ಷೇಪಣಾ 
ಪ್ರಮಾಣ ಪತ್ರವನ್ನು ( NOC) ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿಶ್ನವನ್ನು ರದ್ದುಗೊಳಿಸಲಾಗುವುದು,ಕ್ರೋಢೀಕೃತ ನಿರಾಕ್ಷೇಪಣಾ ಪ್ರಮಾಣ ಪತ್ರ 
ಪಡೆದಂತಹ ಅಭ್ಯರ್ಥಿಗಳು ಅವರ ನೇಮಕಾತಿ ಪ್ರಾಧಿಕಾರದ ಸಹಿ | ಮೊಹರಿನೊಂದಿಗೆ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು. ಈ ಪ್ರಮಾಣ ಪತ್ರದ ನಮೂನೆಯನ್ನು 
ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 

15, ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲಿನ | ಪದವಿ ಪೂರ್ವಕಾಲೇಜುಗಳಲಿನ/ ಮಾದರಿ ವಸತಿ ಶಾಲೆಗಳಲ್ಲಿನ 
(ನವೋದಯ ) ಪ್ರಾಂಶುಪಾಲರ ಹುದ್ದೆಗಳಿಗೆ / ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳಿಗೆ ಕೃಪಾಂಕ | ವಯೋಮಿತಿ 
ಸಡಿಲಿಕೆಕೋರಲು ಸೇವಾ ದೃಢೀಕರಣ ಪ್ರಮಾಣ ಪತ್ರ : 

ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲಿನ / ಪದವಿ ಪೂರ್ವ ಕಾಲೇಜುಗಳಲಿನ / ಮಾದರಿ ವಸತಿ ಶಾಲೆಗಳಲ್ಲಿನ 
(ನವೋದಯ ) ಪ್ರಾಂಶುಪಾಲರ ಹುದ್ದೆಗಳಿಗೆ / ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗರಿಷ್ಠ 
ವಯೋಮಿತಿ ಸಡಿಲಿಕೆಯನ್ನು ಹಾಗೂ ಕೃಪಾಂಕವನ್ನು ಕೆಳಕಂಡಂತೆ ನಿಗದಿಪಡಿಸಲಾಗಿರುತ್ತದೆ: 

ಕೃಪಾಂಕ: 

(6) ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಸ್ಥೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲಿ | ಗುತ್ತಿಗೆ ಆಧಾರದ ಮೇರೆಗೆ 
ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಆಯ್ಕೆಪಟ್ಟಿಯನ್ನು ತಯಾರಿಸುವಾಗ ಪೂರ್ಣಗೊಳಿಸಿದ ಒಂದು ಶೈಕ್ಷಣಿಕ ವರ್ಷಕ್ಕೆ ಐದು ಅಂಕದಂತೆ ಗರಿಷ್ಠ 25 
ಅಂಕದವರೆಗೆ ಸೇವಾಕೃಪಾಂಕವನ್ನು ಒಂದು ಬಾರಿಗೆ ಮಾತ್ರ ನೀಡಲಾಗುವುದು . 

(ii) ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ ಕಾರ್ಯ 
ನಿರ್ವಹಿಸುತ್ತಿರುವವರಿಗೆ ಪ್ರಾಂಶುಪಾಲರ ಹುದ್ದೆಗೆ ಮತ್ತು ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಉಪನ್ಯಾಸಕರ ಹುದ್ದೆಗೆ ಒಂದು ಶೈಕ್ಷಣಿಕ ವರ್ಷ ಅವಧಿ 
ಸೇವೆ ಸಲ್ಲಿಸಿದ್ದಕ್ಕೆ ಐದು ಅಂಕದಂತೆ ಗರಿಷ್ಠ 25 ಅಂಕದವರೆಗೆ ಸೇವಾಕೃಪಾಂಕವನ್ನು ನೀಡಲಾಗುವುದು . 

ವಯೋಮಿತಿ ಸಡಿಲಿಕೆ: 

( ) ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಖ್ಯೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಗುತ್ತಿಗೆ ಆಧಾರದ ಮೇರೆಗೆ 
ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸುತ್ತಿರುವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಒಂದು ವರ್ಷ ಪೂರ್ಣಸೇವೆ ಸಲ್ಲಿಸಿರುವ ಅವಧಿಗೆ ಒಂದು ವರ್ಷ ಗರಿಷ್ಠ 5 ವರ್ಷದವರೆಗೆ 
ವಯೋಮಿತಿಯನ್ನು ಸಡಿಲಿಸಲಾಗುವುದು . 

(ii) ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ ಕಾರ್ಯ 
ನಿರ್ವಹಿಸುತ್ತಿರುವವರಿಗೆ ಪ್ರಾಂಶುಪಾಲರ ಹುದ್ದೆಗೆ ಮತ್ತು ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಉಪನ್ಯಾಸಕರ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯಲಿ 
ಒಂದು ಶೈಕ್ಷಣಿಕ ವರ್ಷ ಸೇವೆ ಸಲ್ಲಿಸಿರುವ ಅವಧಿಗೆ ಒಂದು ವರ್ಷ ಗರಿಷ್ಠ 5 ವರ್ಷದವರೆಗೆ ವಯೋಮಿತಿಯನ್ನು ಸಡಿಲಿಸಲಾಗುವುದು . 

ಕೃಪಾಂಕ / ವಯೋಮಿತಿ ಸಡಿಲಿಕೆ ಕೊರ ಬಯಸುವ ಅಭ್ಯರ್ಥಿಗಳು ಸೇವೆ ಸಲ್ಲಿಸಿರುವ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಹಿ ಹಾಗೂ 
ಮೊಹರಿನೊಂದಿಗೆ ಸೇವಾ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆದು ಅರ್ಜಿಯ ನಿಗದಿತ ಸ್ಮಳದಲಿ ಸೇವಾ ವಿವರಗಳನ್ನು ತಪ್ಪದೇ ನಮೂದಿಸಿ ಅರ್ಜಿಯೊಂದಿಗೆ upload 
ಮಾಡತಕ್ಕದು, ಮೂಲ ದಾಖಲೆಗಳ ಪರಿಶೀಲನೆಗೆ / ಸಂದರ್ಶನಕ್ಕೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು . 
ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಕೃಪಾಂಕ | ವಯೋಮಿತಿ ಸಡಿಲಿಕೆ ನೀಡಲಾಗುವುದಿಲ್ಲ . ( ಅಭ್ಯರ್ಥಿಗಳು ಕಡಾಯವಾಗಿ ಈ ಅಧಿಸೂಚನೆಯ ಕೊನೆಯಲ್ಲಿ 
ತೋರಿಸಲಾಗಿರುವ ಪ್ರಮಾಣ ಪತ್ರದ ನಮೂನೆಯಲ್ಲಿ ಸೇವಾ ದೃಢೀಕರಣ ಪ್ರಮಾಣ ಪತ್ರವನ್ನು ನಿಗದಿತ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ 
ಇತರೆ ಯಾವುದೇ ನಮೂನೆಯನ್ನು ಪರಿಗಣಿಸಲಾಗುವುದಿಲ೧) . 

16 . ಆಯೋಗದೊಡನೆ ಪತ್ರ ವ್ಯವಹಾರ: 

ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ . ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು . 

17 . ಪ್ರಾಮುಖ್ಯವಾದ ಸೂಚನೆಗಳು : 

ಅಭ್ಯರ್ಥಿಯ ಇತ್ತೀಚಿನ ಪಾಸ್ ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಹಿಯ ಸ್ಕೆಚ್ | ಮಾರ್ಕ‌್ರ ಪೆನ್ಮಲಿ ಸಹಿಯನ್ನು ನಿಗದಿಪಡಿಸಿದ 
ಅಳತೆಯಲ್ಲಿ ಸಾನ್ ಮಾಡಿ ಅರ್ಜಿಗೆ Upload ಮಾಡಬೇಕು, ಭಾವಚಿತ್ರ ಹಾಗೂ ಸಹಿಯನ್ನು Upload ಮಾಡಿದ ಅರ್ಜಿಗಳು ತಿರಸ್ಕೃತಗೊಳ್ಳುತ್ತವೆ. ಈ ಕೆಳಕಂಡ 
ಮೂಲ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲಿ Online ಮೂಲಕ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

೭೫೯ 
ಪಡೆದಿಟ್ಟುಕೊಂಡು ಅರ್ಜಿಯೊಂದಿಗೆ ಮೀಸಲಾತಿ, ಜನ್ಮ ದಿನಾಂಕದ ದಾಖಲೆ, ವಿದ್ಯಾರ್ಹತೆಗೆ ಸಂಬಂಧಿಸಿದ ದಾಖಲೆಗಳನ್ನು ಮತ್ತು NOC ಯನ್ನು Upload 
ಮಾಡಬೇಕು . ಮೂಲ ದಾಖಲಾತಿಯ ಪರಿಶೀಲನೆಗೆ ಅರ್ಹರಾದ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ 
ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು, ಹೈದ್ರಾಬಾದ್ - ಕರ್ನಾಟಕ ಹಾಗೂ ಪ. ಜಾ , ಪ. ಪಂ , ಪ್ರವರ್ಗ-1 ರ ಮೀಸಲಾತಿಯ ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ 
ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು, ನಂತರ ಪಡೆದ ಯಾವುದೇ ಪ್ರಮಾಣ 
ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ, ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳು ನಿಗದಿಪಡಿಸಿರುವ ನಮೂನೆಗಳಲಿರದಿದ್ದಲಿ, ಸದರಿ ಮೀಸಲಾತಿಯನ್ನು 
ತಿರಸ್ಕರಿಸಲಾಗುವುದು / ಅಭ್ಯರ್ಥಿವನ್ನು ಅನರ್ಹಗೊಳಿಸಲಾಗುವುದು . 

1) ಆಧಾರ್ ಕಾರ್ಡ್ 
2) ಹುದ್ದೆಗೆ ನಿಗದಿಪಡಿಸಿದ ಶುಲ್ಕವನ್ನು ಅಂಚೆ ಕಛೇರಿಯಲ್ಲಿ ಪಾವತಿಸಿದ ಚಲನ್ | ವಿವರದ ಪ್ರತಿ, ( ಶುಲ್ಕ ವಿನಾಯಿತಿ ಇರುವವರನ್ನು ಹೊರತುಪಡಿಸಿ) 
3) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಕೊನೆಯ ದಿನಾಂಕದೊಳಗೆ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯನ್ನು ಪಡೆದಿರುವ ಬಗ್ಗೆ ಎಲ್ಲಾ ವರ್ಷಗಳ | 

ಸೆಮಿಸ್ಮರ್‌ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣ ಪತ್ರಗಳು / ಪಿಡಿಸಿ/ ಗ್ರೇಡ್‌ನ್ನು ಶೇಕಡವಾರು ಅಂಕಗಳಿಗೆ ಪರಿವರ್ತಿಸಿದ 
ವಿಶ್ವವಿದ್ಯಾಲಯದಿಂದ ಪಡೆದ ಪ್ರಮಾಣ ಪತ್ರ 


ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್ . ಎಸ್ .ಎಲ್ . ಸಿ . ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ / ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ | 
ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ಭತ ಭಾಗ . 
ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ | ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ / ಮಾಜಿ ಸೈನಿಕ 
ಅವಲಂಬಿತರಾಗಿದ್ರಲಿ , ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ 

ಅನುಬಂಧದಲಿರಿಸಿರುವ ನಮೂನೆಯಲಿ ( ಮಾಜಿ ಸೈನಿಕ ಮೀಸಲಾತಿಕೋರಿದಲಿನಿ) 
6) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1 , ಪ್ರವರ್ಗ- 2ಎ , ಪ್ರವರ್ಗ-2ಬಿ , ಪ್ರವರ್ಗ- 3ಎ ಮತ್ತು ಪ್ರವರ್ಗ- 3ಬಿ ಮೀಸಲಾತಿ ಪ್ರಮಾಣ ಪತ್ರಗಳು 

ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲಿ (ಮೀಸಲಾತಿಕೋರಿದಲಿನಿ) 
7) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಿ (ಸಾಮಾನ್ಯ ಅರ್ಹತೆ | ಗ್ರಾಮೀಣಮೀಸಲಾತಿಕೋರಿದ ಅಭ್ಯರ್ಥಿಗಳು) ( ಪರಿಶಿಷ್ಟ 

ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ-1 / ಪ್ರವರ್ಗ - 2ಎ/ ಪ್ರವರ್ಗ-2ಬಿ/ ಪ್ರವರ್ಗ- 3ಎ / ಪ್ರವರ್ಗ-3ಬಿ ಮೀಸಲಾತಿಯೊಂದಿಗೆ ಗ್ರಾಮೀಣ ಮೀಸಲಾತಿಕೋರಿದ 

ಅಭ್ಯರ್ಥಿಗಳು ನಮೂನೆ-2 ರಲ್ಲಿ ಮಾತ್ರ .) 
8) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದಲಿ ) 
9) ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಿ ) 
10) ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ ( ಮೀಸಲಾತಿಕೋರಿದೃಲಿ ) 
11) ಸಗ್ರಾಮ ಪ್ರಮಾಣ ಪತ್ರ ( ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್-ಕರ್ನಾಟಕ ಮೀಸಲಾತಿಕೋರಿದ್ದಿ ) 
12) ಸರ್ಕಾರಿ ಸೇವೆಯಲಿರುವ / ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ನಿರಾಕ್ಷೇಪಣಾ / ಸೇವಾ ಪ್ರಮಾಣ ಪತ್ರ . 
13) ಸೇವಾ ದೃಢೀಕರಣ ಪತ್ರ ( ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊದೇ ವಸತಿ ಶಾಲೆಗಳಲಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ 

ಪ್ರಾಂಶುಪಾಲರು / ಉಪನ್ಯಾಸಕರ ಹುದ್ದೆಗಳಿಗೆಕೃಪಾಂಕ/ವಯೋಮಿತಿ ಸಡಿಲಿಕೆಕೋರಿದೃಲಿ ) 
18. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 
* ಕೇಂದ್ರ ಕಛೇರಿಯ ಮಾಹಿತಿಕೇಂದ್ರ : 080-30574957/ 080- 30574901 

19, ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ 
ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು ಪ್ರಯತ್ನಿಸಿರುವನೆಂದು ಅಥವಾ 
ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡು ಬಂದಲ್ಲಿ ಅವನು / ಅವಳು ಸ್ವತ: 
ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ ಸಂದರ್ಶನದಿಂದ / ಆಯ್ಕೆಯಿಂದ ಅಭ್ಯರ್ಥಿತ್ರ್ಯವನ್ನು ರದ್ದುಪಡಿಸಲಾಗುವುದು . 

ಆರ್ . ಆರ್ . ಜನ್ನು 

ಕಾರ್ಯದರ್ಶಿ, 

ಕರ್ನಾಟಕ ಲೋಕಸೇವಾ ಆಯೋಗ, 
ಪ . ಜಾ / ಪ್ರಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ- ಡಿ 
(ನಿಯಮ 3ಎ ( 2 ) ( 3) ನೋಡಿ) ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 

................ ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ................................. ಜಿಲೆಯ / ವಿಭಾಗದ 
.......................... ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ /ಶ್ರೀಮತಿ .................................. ಎಂಬುವವರ ಮಗ/ ಮಗಳಾದ ಶ್ರೀ | 
ಶ್ರೀಮತಿ ............. 

. ಇವರು ಅನುಸೂಚಿತ ಜಾತಿ/ ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ ಬುಡಕಟ್ಟಿಗೆ * ಸೇರಿರುತ್ತಾರೆಂದು 
ಪ್ರಮಾಣಿಕರಿಸಿದೆ. 


111111111111111111111111111111111111111111111111111 


೭೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬು ತಾಜ್ಯ ಪುನರ್ ರಚನಾ ಅಧಿನಿಯಮ, 1960 , ಪಂಜಾಬ್ 
ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ ಅಧಿನಿಯಮ , 1970 ಮತ್ತು ಈಶಾನ್ಯ ಪ್ರದೇಶಗಳ ( ಪುನರ್‌ ರಚನಾ ಅಧಿನಿಯಮ , 1971ರ 
ಮೂಲತಿದ್ದುಪಡಿಯಾದಂತೆ) 

ಸಂವಿಧಾನ 
ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 

ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ( ತಿದ್ದುಪಡಿ) ಅಧಿನಿಯಮ , 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ (ಅಂಡಮಾನ್ 
ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 

ಸಂವಿಧಾನ ( ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ಬುಡಕಟ್ಟುಗಳ ಆದೇಶ 1988 

ಸಂವಿಧಾನ (ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 
2 . ಶ್ರೀ /ಶ್ರೀಮತಿ/ಕುಮಾರಿ * 

ಮತ್ತು / ಅಥವಾ ಅವನ / ಅವಳ ಕುಟುಂಬವು 
................................. ರಾಜ 

ಕೇಂದ್ರಾಡಳಿತ 

ಪ್ರದೇಶದ 
............. ಜಿಲಾ | ವಿಭಾಗದ ............. ..................ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) 


: 


: 


: 


: 


: 


innuuuuuuuuuuuuuuuuuuuuuuuuuuuuuuuuuuuuuuuuuuuuuuuuuuuu . . . . 


11111111111111111111111111111011111111111111111111111111 111 


ಸಹಿ ....... 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


ತಹಶೀಲಾರ್............. 


ಪದನಾಮ 
ದಿನಾಂಕ : 

ಕಛೇರಿಯ ಮೊಹರಿನೊಂದಿಗೆ 
ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ: ಇಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ , 1950ರ 20ನೇ ಪ್ರಕರಣದಲ್ಲಿರುವ ಅರ್ಥವನ್ನೇ 
ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ : ಬಿಸಿ 12028/2/ 76 -ಎಸ್‌ಸಿಟಿ-1 ಗ್ರಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ :13 -2 - 74 ಇಎಸ್‌ಟಿ ( ಎಸ್‌ಸಿಟಿ) ದಿನಾಂಕ : 
05. 08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ 
ಅರ್ಜಿ ಸಲ್ಲಿಸಿದ ವ್ಯಕ್ತಿಯು ತನ್ನ ಖಾಯಂ ವಾಸ ಸ್ಮಳವನ್ನು ಹೊಂದಿದ ಸ್ಮಳಕ್ಕೆ ಸೇರಿದವರೊಬ್ಬರಾಗಿರ ತಕ್ಕದ್ದು . ಅದೇ ರೀತಿಯಲ್ಲಿ ಒಂದು ತಾಲೂಕಿನ ರೆವಿನೂ 
ಪ್ರಾಧಿಕಾರಿಯು ಇನ್ನೊಂದು ತಾಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ . 


(ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ- ಇ . 

( ನಿಯಮ 3ಎ ( 2) (3)ನೋಡಿ) 
ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ- 1 ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


೧ 


೧ 


೧ 


೧ 


೧ 


೧ 


೧ 


೧ 


೧ ೧ 


1 


1 


1 1 


1 1 1 


1 1 


1 


1 1 1 1 


1 


• • • 


• • 


• • 


• • 


• 


• • • • 


• • 


• • 


• 


• • 


• • • 


• • 


• 


• • • • 


• 


• • • • 


• • 


• 


• • • • 


• 


• • • • 


• • 


• 


• • • • 


• 


• • • • 


• • 


• • 


• • 


• • 


• • 


• 


............ಗ್ರಾಮ | ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | ಶ್ರೀಮತಿ...... 
...... ಇವರ ಮಗ | ಮಗಳು | ಪತ್ನಿ / ಪತಿಯಾದ ಶ್ರೀ | ಶ್ರೀಮತಿ ... 
( ಪವರ್ಗ) ... 

.. . .... . ..... ಜಾತಿಯ 


.......... . .. ಇವರು ಹಿಂದುಳಿದ ವರ್ಗಗಳ 
ಉಪ ಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ . 


1 1 1 


1 1 


1 


1 1 1 


1 1 1 


1 1 1 


1 1 


1 1 


1 1 


1 1 1 


1 1 1 


1 1 


1 1 


1 1 


1 1 1 


1 1 


ತಹಶೀಲಾರ್‌ 


ದಿನಾಂಕ : 


... .. .... .. .. ತಾಲೂಕು 


ಕಛೇರಿಯ ಮೊಹರು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 

೭೬೧ 
ಪ್ರವರ್ಗ - 2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ- ಎಫ್ 

(ನಿಯಮ 3ಎ ( 2) ( 3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ ( 2ಎ , 2ಬಿ , 3ಎ , 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ 

.............. ರಲ್ಲಿ ವಾಸವಾಗಿರುವ ಶ್ರೀ | ಶ್ರೀಮತಿ 
ಮಗ / ಮಗಳು / ಪತಿ | ಪತ್ನಿಯಾದ ಶ್ರೀ / ಶ್ರೀಮತಿ | ಕುಮಾರಿ ............ 

............ ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು | ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ : ಎಸ್‌ಡಬಡಿ 225 ಬಿಸಿಎ 2000 ದಿನಾಂಕ: 30 .03. 2002 ರಲ್ಲಿ ನಿರ್ದಿಷ್ಟಪಡಿಸಿದ ಮೇಲುಸ್ತರದ 
( ಮಿಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 

ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕರಾಗಲಿ | ಪ | ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1 ನೇ ದರ್ಜೆಯ ಅಥವಾ 2ನೇ 
ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 


. .. .. .. .. ಇವರ 


ಅಥವಾ 


ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತಮ್ಮ ಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 


ಅಥವಾ 


ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ರೂ . 22800 - 43200/ - ಪ್ರಾರಂಭಿಕ ಹಂತ) ಕಡಿಮೆಯಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 


ಅಥವಾ 


ಆತನ / ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯ ಆದಾಯವು 6 ಲಕ್ಷ ರೂಪಾಯಿಗಳಿಗಿಂತ ಮೀರುವುದಿಲ್ಲವೆಂದು ( ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 
148 ಬಿಸಿಎ 2015 ಬೆಂಗಳೂರು, ದಿ : 04 - 06 - 2015) ; ಅಥವಾ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲಿ ನಿಗದಿಪಡಿಸಿರುವಂತೆ ಆತನ | ಆಕೆಯ ತಂದೆ 
ತಾಯಿ / ಪೋಷಕರು | ಪತ್ನಿ / ಪತಿಯು ಮಾರಾಟ ತೆರಿಗೆದಾರನ ಅಥವಾ ಆತನ | ಆಕೆಯ ತಂದೆ ತಾಯಿ | ಪೋಷಕ | ಪ | ಪತಿಯು ಅಥವಾ ಇವರಿಬ್ಬರೂ 10 
ಯುನಿಟ್‌ಗಿಂತ ಹೆಚ್ಚಿನಕೃಷಿ ಭೂಮಿ ಅಥವಾ 20 ಎಕರೆಗಳಿಗಿಂತ ಹೆಚ್ಚಿನ ಪ್ಯಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ . 
ಶ್ರೀ /ಶ್ರೀಮತಿ/ಕುಮಾರಿ ... ...... 

. .. .. . .. . ಇವರು . . . . . . . . . . . . . . . 

ಜಾತಿಗೆ 
......... ಸೇರಿದ ಉಪ ಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬಡಿ 225 ಬಿಸಿಎ 2000 
ದಿನಾಂಕ: 30 . 03 .2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ......... . .......... ( 2ಎ , 2ಬಿ, 3ಎ , 3ಬಿ) ಕ್ಕೆ ಸೇರಿರುತ್ತಾರೆ ಮತ್ತು ಈ ಕುಟುಂಬದ 
ವಾರ್ಷಿಕ ಆದಾಯವು ರೂ :( ರೂ : 

ಮಾತ್ರ ) ಎಂದು ಪ್ರಮಾಣೀಕರಿಸಲಾಗಿದೆ. 


ತಹಶೀಲಾರ್‌ 


ದಿನಾಂಕ : 


ತಾಲೂಕು 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


ಕಛೇರಿಯ ಮೊಹರು 


ನಮೂನೆ- 1 


ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 


ತಹಶೀಲಾರರು 


ತಾಲೂಕು 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


••••• . . . ಜಿಲೆ 


ಮಾನ್ಯರೆ, 
ಶ್ರೀ | ಶ್ರೀಮತಿ ........... 

..... ........ ಎಂಬುವವರ ಮಗ | ಮಗಳು | 
ಪತಿ | ಪತ್ನಿ .... . .... 

...... ಆದ ನಾನು ಮೇಲುಸ್ತರದಲಿ ( Creamy 
Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲಿ ಈ 
ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 

ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ 

ತಾಲೂಕು 


ಜಿಲೆ 


وع 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


ನಿ|೧ 


– 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದಸ್ಥಳ : 
ಅಭ್ಯರ್ಥಿಯ ತಂದೆ/ ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ 
(ಉದೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ರಮ/ ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 


೧ 


6 


(ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 


ಮಾಧ್ಯಮಿಕ 


ಪ್ರೌಢ 


ಹ, 


ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ ತಾಯಿ /ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ ಎಲಾ ಮೂಲಗಳಿಂದ: 

ವೇತನ ಶ್ರೇಣಿ 


ಜಮೀನಿನ ವಿವರ 


3 ) 


ಇತರ ಮೂಲಗಳು 


2 


ಆದಾಯ ತೆರಿಗೆ ಪಾವತಿದಾರರೇ ? 

ಸಂಪತ್ತು ತೆರಿಗೆ ಪಾವತಿದಾರರೇ ? 
11. ಮಾರಾಟ ತೆರಿಗೆ ಪಾವತಿದಾರರೇ ? 

ಪ್ರಮಾಣೀಕೃತಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ | ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 

ತಮ್ಮ ವಿಧೇಯ 
ದಿನಾಂಕ : 

( ಅಭ್ಯರ್ಥಿಯ ಸಪಿ) 
ಮೇಲೆಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ , ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಿ ಅಪರಾಧ ವಿಚಾರಣೆಗೆ 
ಬದ್ಧನಾಗಿರುತ್ತೇನೆ. 

ತಂದೆ/ ತಾಯಿ /ಪೋಷಕರ ಸಹಿ 
ದಿನಾಂಕ : 

( ತಂದೆ/ ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ ಗಂಡ/ಇವರ ಸಹಿ) 
ಸ್ಮಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ /ಪೋಷಕರು/ ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


............. 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


ಸಾಕ್ಷಿದಾರರ ಸಹಿ 
( ಪೂರ್ಣ ವಿಳಾಸದೊಂದಿಗೆ) 

ಪರಿಶೀಲನಾ ಪ್ರಮಾಣ ಪತ್ರ 
1 . ಶ್ರೀ /ಶ್ರೀಮತಿ ..... .... 

................ ...... ಎಂಬುವವರ ಮಗ/ ಮಗಳು/ ಪತಿ/ ಪತಿ 
ಶ್ರೀ /ಶ್ರೀಮತಿ/ಕುಮಾರಿ .. .. ....... 

..... .... .... ಎಂಬುವವರು ಕರ್ನಾಟಕ ರಾಜ್ಯದ.. 

......... ಜಿಲೆಯ 
ವಿಭಾಗ . . . . . . . . . . . . . . 

........ .. . ಗ್ರಾಮ/ ಪಟ್ಟಣ/ ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ಯಾರೆ ಮತ್ತು ಇವರು ಜನರಲ್ ಮೆರಿಟ್ 
ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 
2 . ಶ್ರೀ /ಶ್ರೀಮತಿ/ ಕುಮಾರಿ ..... 

ಇವರ ತಂದೆ/ ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ : 
ಎಸ್‌ಡಬಡಿ 251 ಬಿಸಿಎ 94, ಬೆಂಗಳೂರು, ದಿನಾಂಕ: 31 . 01 .1995 ರನ್ಮಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲಿ ( Creamy Layer) 
ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 

ತಹಶೀಲ್ಮಾರ್‌. 

ತಾಲೂಕು, 
ಬೆಂಗಳೂರು 

ಕಛೇರಿಯ ಮೊಹರು 


- 


1 1 


1 1 1 


1 1 


1 1 


1 1 


1 1 


1 1 


1 


1 


1 1 1 1 


1 


1 1 1 


1 


1 


1 1 


1 1 


1 1 1 


| | 


| | 


| | | 


| | 


| | | 


| 


| 


III III III II 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


೭೬೩ 


ಸೂಚನೆ- 1 : ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲಿನ ಅರ್ಥವನ್ನು 
ಹೊಂದಿರುತ್ತದೆ. 
ಸೂಚನೆ- 2 : ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬೂಡಿ251 ಬಿಸಿಎ 94 , ಬೆಂಗಳೂರು, ದಿನಾಂಕ : 
31 . 01 . 1995 ರನ್ಮಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ 
ಪ್ರಮಾಣ ಪತ್ರ ನೀಡತಕ್ಕದ್ದು 

GOVERNMENT OF KARNATAKA 
DEPARTMENT OF SAINIK WELFARE AND RESETTLEMENT 

Office of the Deputy Director 
Department of Sainik Welfare & Resettlement 

(Karnataka ) 


No . 


Date : 


CERTIFICATE 


This is to certify that Shri/Smt/Kum .. 

.................is an applicant for ......... .........in Karnataka is the 
spouse/son /daughter of No ...................... Rank........... Name 

.................who died/was permanently disabled 
while in service according to the certificate issued by Defense Authority. He died /was permanently disabled on ... 

Home address of the individual at the time of joining Defense Service as per the records is: 


Place : 


Signature of the Deputy Director 
Department of Sainik Welfare & Resettlement 


Date : 


District 


1111111111111111111111111111 


೧ 


೧ 


೧ 


೧ 


೧ 


೧ 


೧ 


೧ 


೧ 


೧ 


೧ 


೧ 


೧ 


೧ 


0 


0 


0 


0 


0 


0 


0 


0 


0 


ನಮೂನೆ- 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ 

ರವರ ಮಗ/ ಮಗಳು/ ಪತಿ 
ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ ... . ...... 

.......... ಜಿಲೆ ......... . . .. . . . .. . . . . ತಾಲೂಕು........... 
ಗ್ರಾಮದಲ್ಲಿ 

..... ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ .................................... ತರಗತಿಯವರೆಗೆ 
............. ಜಿಲೆ ....... 

... . . . .. . .. ತಾಲೂಕು. . .. . . . . . . . . ........... ಪಟ್ಟಣ......... .. 
ಶಾಲೆಯಲ್ಲಿ ವ್ಯಾಸಂಗ ಮಾಡಿ ...... .. .......... ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ, ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲಿ 
ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ , 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ 
ಸಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲಿತ್ತು . 
ಮೇಲು ರುಜು 

ಸಹಿ 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 

ಮುಖೋಪಾಧ್ಯಾಯರ ಸಹಿ 
ಕಛೇರಿಯ ಮೊಹರು 

ಮತ್ತು ಸಂಸೆಯ ಮೊಹರು 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


1 


ದಿನಾಂಕ : 

ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ /ಶ್ರೀಮ ತಿ.. . . ... .. . . .. .. .. .. .. .. ... . ... .. .. .. . .. . ... .. 

ರವರ ಮಗ/ ಮಗಳು / ಪತಿ/ ಪತ್ನಿ /ಶ್ರೀಮತಿ/ಕುಮಾರಿ 
.... . .... . ... ಜಿಲೆ .. ..... . 

........... ತಾಲೂಕು 
.. .............. ಗ್ರಾಮದಲ್ಲಿ ವಾಸವಾಗಿರುವ ಇವರು 

............... ನೇ ತರಗತಿಯಿಂದ 
.............. ನೇ ತರಗತಿಯವರೆಗೆ 

......... ಶೈಕ್ಷಣಿಕ ವರ್ಷದಿಂದ ................. ಶೈಕ್ಷಣಿಕ 
ವರ್ಷದವರೆಗೆ .. ... .. . . 

.......... ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


••• . . . . . . 


ದಿನಾಂಕ : 

ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 
ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 115 ಸೆನೆನಿ 2005, ದಿನಾಂಕ : 19.11 . 2005 

CERTIFICATE FOR THE PERSONS WITH DISABILITIES 
This is to certify that Sri / Smt / Kum ........... 

................ son / wife / daughter of Shri 

... ............ .... Age ............. . ............. old , male | female, Registration No 
................................. is a case of . ................. ........... He / She is physically disabled /visual disabled/speech & hearing disabled 
and has .............. % (........................ percent ) permanent (physical impairment Visual impairment Speech & hearing 
impairment) in relation to his / her .......... 


- 01 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


0 


••••. . . . . . 


228 


FJDES37 ODZIE , TOUJOO , Jet OE , Jones 


ಭಾಗ ೫ 


Note : 

This condition is progressive/non -progressive /likely to improve/not likely 
to improve . * 
Re -assessment is not recommended /is recommended after a period 
of .....................months/years . * 

Strike out which is not applicable 
(Recent Attested 
Photograph showing 
the disability 


affixed here ) 


Sd / Sd/ 

Sd / 
(Doctor ) (Doctor) 

(Doctor) 
(Seal) (Seal) 

( Seal) 
Countersigned by the 
Medical SuperintendentCMO /Head 

of Hospital (with seal) 
Signature / Thumb impression 
of the disabled person 
Explanation :- As per Notification No . DPAR 50 SRR 2000 dated 03- 09 - 2005 “ Physically Handicapped candidates “ or “ person with 
disability ” means a person suffering from not less than forty percent of any of the following disabilities :- ( 1) Blindness (2) Low Vision (3 ) 
Hearing impairment (4 ) Locomotor disability (5 ) Leprosy cured (6 ) Mental retardation (7 ) Mental illness . 

(1) Blindness refers to a condition where a person suffers from any of the following conditions, namely :- (a ) Total absence of sight; 
or (b ) Visual acuity not exceeding 6 /60 or 20 /200 ( Snellen ) in the better eye with correcting lenses; or (c ) limitation of the field of vision 
subtending an angle of 20 degree or worse ;( 2 ) Person with low vision means a person with impairment of visual functioning even after 
treatment or standard refractive correction , but who uses or is potentially capable of using vision for the planning or execution of a task 
with appropriate assistive device ; (3 ) Hearing impairment means loss of sixty decibels or more in the better ear in the conversational 
range of frequencies .(4 ) Locomotor disability means disability of the bones , joints or muscles leading to substantial restriction of the 
movement of the limbs or any form of cerebral palsy.(5 ) Leprosy cured :-means any person who has been cured of Leprosy, but is 
suffering from , (i) Loss of sensation in hands or feet as well as loss of sensation & paresis in the eye & eyelid , but with no manifest 
deformity ;(ii)manifest deformity & paresis but having sufficient mobility in their hands & feet to enable them to engage in normal 
economic activity ; (iii) extreme physical deformity as well as advanced age which prevents him from undertaking any gainful occupation ; 
and the expressesion “ Leprosy cured " shall be construed accordingly; (6 ) Mental Retardation :-means a condition of arrested or 
incomplete development of mind of a person who is specially characterised by sub normality of intelligence ; (7 ) Mental Illness:- means 
any mental disorder other than mental retardation . 

ರಾಜ್ಯ ಸರ್ಕಾರಿ / ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ 

TJTO ODTO / teot ; JODFOTO - ----- 
- - - - - -- - - - - - - - - -- -- - - - - - - -- -- - - - - - 

TIJDJO )------ 

ಇಲಾಖೆಯಲ್ಲಿ ಖಾಯಂ | ತಾತ್ಕಾಲಿಕ ಹುದ್ದೆಯನ್ನು 
ದಿನಾಂಕ _ ರಿಂದ 

OJON OODJIJO . JOn Goiano QIU23 70D. ............... 
ದಿನಾಂಕ .............. .. Oto ....... 

. ........ ... Judi 8023F JOJOJ BOJIJO S Decoepno . 

ನೇಮಕಾತಿ ಪ್ರಾಧಿಕಾರದ ಸಹಿ / 
ದಿನಾಂಕ 

ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 
CERTIFICATE TO BE FURNISHED BY THE STATE /CENTRAL GOVT. SERVANTS 
Certified that Sri / Smt ..... 

.......holds a permanent / temporary post under the State / 
Central Govt. as .............. ...................(Designation ) in the dept. of ......... 
from .... .. . . .. .. . ................having been appointed therein under the rules of recruitment. He / She is permitted to apply for 

......post as per the Commission s Notification No... 
dated . 
Place : 

Signature of the appointing authority 
Date : 

of the department / with name and seal. 


. 


. . 


. 


. . . . 


. 


. . . . 


. . 


. 


. . . . 


. 


. . . 


. . . 


. 


. . . 


. . 


. . . . 


. 


. . . 


. . 


. . 


. . . . 


. 


. . . 


. . 


. . 


. . . . 


. 


. . . . . . . . . . . ........ .. . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೯ , ೨೦೧೮ 


೭೬೫ 


. . . . . . . 


ನಮೂನೆ 

ದೃಢೀಕರಣ ಪ್ರಮಾಣ ಪತ್ರ 
ದಿನಾಂಕ : 01 .4 .2017 ರಲಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕ ನೇಮಕಗೊಂಡು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಪ್ರಾಂಶುಪಾಲರಾಗಿ | ಅಲ್ಪಸಂಖ್ಯಾತರ ವಸತಿ ಪದವಿ ಪೂರ್ವ 
ಕಾಲೇಜುಗಳಲಿ ಹೊರಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ | ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವ ವಿವರಗಳು ಈ ಕೆಳಗಿನಂತಿವೆ ಎಂದು ಅವಶ್ಯಕ ದಾಖಲಾತಿಗಳೊಂದಿಗೆ ದೃಢೀಕರಿಸಿದೆ. ಶ್ರೀ | 
ಶ್ರೀಮತಿ... 

....... ರವರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಪ್ರಾಂಶುಪಾಲರಾಗಿ / ಅಲಸಪಸಂಖ್ಯಾತರ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊರಗುತ್ತಿಗೆ 
ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ 

... ... ......... ಭಾಷಾ ಉಪನ್ಯಾಸಕರಿಗಾಗಿ (ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು) ............. ............. ವಿಷಯ ಉಪನ್ಯಾಸಕರಾಗಿ 
(ರಸಾಯನಶಾಸ್ತ್ರ , ಜೀವಶಾಸ್ತ್ರ , ಗಣಿತಶಾಸ್ತ್ರ ಭೌತಶಾಸ್ತ್ರ , , ಇತಿಹಾಸ, ಅರ್ಥಶಾಸ್ತ್ರ , ಲೆಕ್ಕಶಾಸ್ತ್ರ , ವಾಣಿಜ್ಯಶಾಸ್ತ್ರ ), 

_ ವಿಷಯ ಉಪನ್ಯಾಸಕರಿಗಾಗಿ ಕನ್ನಡ, ಇಂಗಿಷ್,ಉರ್ದು, ಭೌತಶಾಸ್ತ್ರ , 
ರಸಾಯನಶಾಸ್ತ್ರ , ಗಣಿತಶಾಸ್ತ್ರ , ಜೀವಶಾಸ್ತ್ರ , ಇತಿಹಾಸ, ಅರ್ಥಶಾಸ್ತ್ರ , ಲೆಕ್ಕಶಾಸ್ತ್ರ ( ಅಕೌಂಟೆನಿ ) ಮತ್ತು ಬಿಸ್ ನೆಸ್ ಸಡೀಸ್ ( ವಾಣಿಜ್ಯಶಾಸ್ತ್ರ ) ಈ ಕೆಳಕಂಡ ವಸತಿ ಶಾಲೆ | ಕಾಲೇಜುಗಳ ಎದುರಿಗೆ ನಮೂದಿಸಿರುವ ಅವಧಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 

ಪ್ರಾಂಶುಪಾಲರಾಗಿ | 

ಆದೇಶ ಸಂಖ್ಯೆ 

ಹೊರಗುತ್ತಿಗೆ 
ಕಾರ್ಯ ನಿರ್ವಹಿಸಿದ 

ಉಪನ್ಯಾಸಕರಾಗಿ 

ಮತ್ತು 
ಮೊದೇ, ವಸತಿ ಶಾಲೆ / ಅಸಂ ವಸತಿ ಶಾಲಾ/ 

ವಿದ್ಯಾರ್ಹತೆ ಸೇವೆ ಸಲ್ಲಿಸಿದ ಅವಧಿ ** 

ಸಂಸ್ಥೆಯ 
ನಿರ್ವಹಿಸಿದ ಹುದ್ದೆ 

ಭೋಧನೆ ಮಾಡಿದ 

ನೇಮಕಾತಿ 

ಹೆಸರು 
ಪ . ಪೂ ಕಾಲೇಜು ಹೆಸರು ಮತ್ತು | ಕಾಲೇಜಿನ 
ಶೈಕ್ಷಣಿಕ ( ಪ್ರಾಂಶುಪಾಲರು/ 

ವಿಷಯ 

ದಿನಾಂಕ 
ವಿಳಾಸ 

ವರ್ಗ 
ವರ್ಷ ಉಪನ್ಯಾಸಕರು ಸ್ನಾತಕೋತ್ತರ 

ಇಂದ 
ಪದವಿ ತರಬೇತಿ 
ಪದವಿ 

(D /M /Y ) (D /M /Y ) 


ವರೆಗೆ 


7 


ವಿ. ಸೂ :- * ವಿದ್ಯಾರ್ಹತೆಯ ವಿವರಗಳನ್ನು ನೀಡುವಾಗ ಅಭ್ಯರ್ಥಿಯು ತನ್ನ ಹುದ್ದೆಗೆ ನಿಗದಿಪಡಿಸಿದ ಸ್ನಾತಕೋತ್ತರ ಪದವಿ ಮತ್ತು ಈ ಸ್ನಾತಕೋತ್ತರ ಪದವಿಯ ವಿಷಯ , ಪದವಿ ಮತ್ತು ಪದವಿಯನ್ನು ತಾನು ಓದಿದ ಐಚ್ಚಿಕ 
ವಿಷಯಗಳು ( Optional) ಮತ್ತು B . Ed ಪದವಿಯಲಿನ Methods ಬಗ್ಗೆ ತಪ್ಪದೇ ತಿಳಿಸುವುದು 
** ಸೇವೆ ಸಲ್ಲಿಸಿದ ಅವಧಿಯನ್ನು ತಿಳಿಸುವಾಗ ಆಯಾಯ ಶೈಕ್ಷಣಿಕ ವರ್ಷಗಳಲಿ ಸದರಿ ಮೊದೇ, ವಸತಿ ಶಾಲೆ/ ಅಸಂ ವಸತಿ, ಪ. ಪೂ .ಕಾಲೇಜುಗಳಲಿ ಹೊರಗುತ್ತಿಗೆ ಪ್ರಾಂಶುಪಾಲರು / ಉಪನ್ಯಾಸಕರಾಗಿ ಕರ್ತವ್ಯಕ್ಕೆ ಹಾಜರಾದ 
ದಿನಾಂಕ, ತಿಂಗಳು , ವರ್ಷ ಮತ್ತು ಆಯಾಯ ಶೈಕ್ಷಣಿಕ ವರ್ಷಗಳಲ್ಲಿ ಕರ್ತವ್ಯದಿಂದ ಬಿಡುಗಡೆ ಹೊಂದದ ದಿನಾಂಕ, ತಿಂಗಳು , ವರ್ಷಗಳನ್ನು ತಪ್ಪದೇ ನಮೂದಿಸುವುದು . 


ಈ ಮೇಲಿನ ಮಾಹಿತಿಯು ಸತ್ಯವಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ. 

ಪ್ರಾಂಶುಪಾಲರ ಹೆಸರು , ಮೊಹರು ಮತ್ತು ಸಹಿ / 


ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹೆಸರು , ಮೊಹರು ಮತ್ತು ಸಹಿ/ 


೭೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


ಅನುಸೂಚಿ 
ಗ್ರೂಪ್- ಎ ಹುದ್ದೆಗಳು 


ಹುದ್ದೆಗಳ 
ಅನುಕ್ರಮ 
ಸಂಖ್ಯೆ 


ಹುದ್ದೆಯ 
ಸಂಕೇತ | 
POST 
CODE 


ಹುದ್ದೆಯ ಪದನಾಮ 
ಮತ್ತು ಸಂಖ್ಯೆ 


ವೇತನ 
ಶ್ರೇಣಿ 


ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ 


ವಯೋಮಿತಿ 
( ವಯಸ್ಸು , 
ವರ್ಷಗಳಲ್ಲಿ) 


ಹುದ್ದೆಗಳ ವರ್ಗೀಕರಣ 


( 1 ) . 


(2) 


( 3) 


| 01 


1542 
1551 


ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 

ಗ್ರಾ 


ಮೀಸಲಾತಿ 


ಒಟ್ಟು 
02 


ಪ್ರಜಾ 


- 01 


ಪ್ರ . 2ಬಿ | 


ಪ .2ಎ 


ಪ್ರ . 3 


ಪ .2ಬಿ 


ಸಾ . ಅ . 


03 


ಒಟ್ಟು 


_ 01 
03 

02 
ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸಳೀಯ ವೃಂದ - 03 ಹುದ್ದೆಗಳು 


ಪ್ರ . 1 . 


ಮೀಸಲಾತಿ 


ಒಟ್ಟು 


( 4) (5) 

( 6) 
ಅಲ್ಪಸಂಖ್ಯಾತರ 

7 . 30,400 - 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಈ | ಕನಿಷ್ಪ - 18 
ನಿರ್ದೇಶನಾಲಯದ 

51, 300 ಕೆಳಕಂಡ ಯಾವುದಾದರೂ ವಿಷಯದಲಿ 

ಗರಿಷ - 35 
ಮೊರಾರ್ಜಿ ದೇಸಾಯಿ ವಸತಿ ಸ್ನಾತಕೋತ್ತರ ಪದವಿಯನ್ನು 

ಪ್ರ .2ಎ 
ಪದವಿ ಪೂರ್ವ 

ಹೊಂದಿರಬೇಕು ಅವುಗಳೆಂದರೆ , 
ಕಾಲೇಜುಗಳಲಿ 

ಭೌತಶಾಸ್ತ್ರ , ರಸಾಯನಶಾಸ್ತ್ರ , ಗಣಿತ, 
ಪ್ರಾಂಶುಪಾಲರು - 10 

ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ( ಯಾವ 
(07 + 03- ಕ) ಹುದ್ದೆಗಳು ಅಭ್ಯರ್ಥಿಗಳು ಸಸ್ಯಶಾಸ್ತ್ರ ಮತ್ತು 

ಪ . 3ಬಿ 
Principals in Morarji 

ಪ್ರಾಣಿಶಾಸ್ತ್ರಗಳಲ್ಲಿ ಸ್ನಾತಕೋತ್ತರ 
Desai Residential PU ಪಡೆದಿರುತ್ತಾರೆಯೋ ಪದವಿ 

ಪ್ರಪಂ. ²40 
Colleges in the 

ಮಟ್ಟದಲ್ಲಿಯೂ ಸಹ ಸಸ್ಯಶಾಸ್ತ್ರ ಮತ್ತು 
Dept.of Minorities - 

ಪ್ರಾಣಿಶಾಸ್ತ್ರಗಳನ್ನು ಐಚ್ಛಿಕ ವಿಷಯವಾಗಿ 
10 (07 + 03- HK ) posts 

ಅಭ್ಯಾಸ ಮಾಡಿರಬೇಕು) 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಸ್ನಾತಕೋತ್ತರ ವಿಷಯಕ್ಕೆ ಸಂಬಂಧಿಸಿದ 
ಟೀಚಿಂಗ್ ಮೆಥಡ್ನಲಿ ಬಿಎಡ್ 

ಪದವಿಯನ್ನು ಪಡೆದಿರಬೇಕು. 
ಅಲ್ಪಸಂಖ್ಯಾತರ 

1. 28,100- | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಈ | ಕನಿಷ್ಪ - 18 
ನಿರ್ದೇಶನಾಲಯದ 50 ,100 ಕೆಳಕಂಡ ಯಾವುದಾದರೂ ವಿಷಯದಲಿ 

ಗರಿಷ್ಪ - 35 
ಅಲ್ಪಸಂಖ್ಯಾತರ ಮಾದರಿ ಸ್ನಾತಕೋತ್ತರ ಪದವಿಯನ್ನು 

ಪ .2ಎ ) 
ವಸತಿ ಶಾಲೆಗಳಲಿ ಹೊಂದಿರಬೇಕು ಅವುಗಳೆಂದರೆ, 

ಪ್ರ .2ಬಿ ( 38 
(ನವೋದಯ ) 

ಭೌತಶಾಸ್ತ್ರ , ರಸಾಯನಶಾಸ್ತ್ರ , ಗಣಿತ, 
ಪ್ರಾಂಶುಪಾಲರು - 04 

ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ( ಯಾವ 
(03 + 01 - ಕ) ಹುದ್ದೆಗಳು | ಅಭ್ಯರ್ಥಿಗಳು ಸಸ್ಯಶಾಸ್ತ್ರ ಮತ್ತು 

ಪ್ರ . 3ಬಿ ) 
Principal in Minorities 

ಪ್ರಾಣಿಶಾಸ್ತ್ರಗಳಲ್ಲಿ ಸ್ನಾತಕೋತ್ತರ 


ಪ್ರ . 1. 


01 


01. 


| 


ಸಾ . ಅ . 


| 


- 


01 


| 


01 


02 


ಒಟ್ಟು 


01 


01 


01 


03 


ಉಳಿಕೆ ಮೂಲವೃಂದ - 03 ಹುದ್ದೆಗಳು 


1552 - | 02 
1555 


| 


ಗ್ರಾ 


ఒటులు 


ಮೀಸಲಾತಿ 

ಪ್ರ .1 
ಸಾ . ಅ . 


[ 


01 


| 


, 
_ 01 


01 - 


- 


ಪ್ರ . 3ಎ 


02 


- 01 
- 01 


ಒಟ್ಟು 


| 


01 


01. 


| 


03 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


(1) 


| 


(2) 


( 7) 


ಪ. ಜಾ ) 


( 6) 

ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 01ಹುದ್ದೆ 
ಪ್ರಪಂ. ³40 | ಪಜಾ( ಇತರೆ) – 01 ಹುದ್ದೆ 
ಪ್ರ .1 | 


ಅದೇ 


1556- | 03 
1558 


ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಒಟ್ಟು 


ಪ್ರಜಾ 


01. 


ಪ . ಪಂ . 


01. 


01. 


ಸಾ . ಅ . 


01 


01. 


ಒಟ್ಟು 


03 


03 


( 3) 

(5) 
ModelResidential 

ಪಡೆದಿರುತ್ತಾರೆಯೋ ಪದವಿ 
Schools in the 

ಮಟ್ಟದಲಿಯುಸಹ ಸಸ್ಯಶಾಸ್ತ್ರ ಮತ್ತು 
Dept.of Minorities - 

ಪ್ರಾಣಿಶಾಸ್ತ್ರಗಳನ್ನು ಐಚ್ಛಿಕ ವಿಷಯವಾಗಿ 
04 (03 + 01 - HK) posts 

ಅಭ್ಯಾಸ ಮಾಡಿರಬೇಕು.) 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಸಾಮಾನ್ಯ ವಿಜ್ಞಾನ ಟೀಚಿಂಗ್ ಮೆಥಡ್‌ನಲಿ 

ಬಿಎಡ್ ಪದವಿಯನ್ನು ಪಡೆದಿರಬೇಕು. 
| ಡಾ : ಬಿ. ಆರ್. ಅಂಬೇಡ್ಕರ್‌ | .28,100- | ಅಂಗೀಕೃತ ವಿಶ್ವವಿದ್ಯಾಲಯದಿಂದ | 

ಅಭಿವೃದ್ಧಿ ನಿಗಮ 50 ,100 JOB 0000U MBA with 
ನಿಯಮಿತದಲಿ ಜಿಲ್ಮಾ 

specialisation in Finance or 
ವ್ಯವಸ್ಮಾಪಕರು – 03 

Marketing or Human Resource 
(ಹೈಕ) ಹುದ್ದೆಗಳು 

(HR) ಪಡೆದ ಪದವಿ 
District Manager in 
Dr. B . R .Ambedkar 
Devt.Corporation 
Ltd ., - 03 (HK ) Posts 
ಡಾ : ಬಿ . ಆರ್ . ಅಂಬೇಡ್ಕರ್ 1 . 24 ,000- | ಅಂಗೀಕೃತ ವಿಶ್ವವಿದ್ಯಾಲಯದಿಂದ | 
ಅಭಿವೃದ್ಧಿ ನಿಗಮ 

45, 300 

ಸಂಸ್ಥೆಯಿಂದ MBA with 
ನಿಯಮಿತದಲ್ಲಿ ಸಹಾಯಕ 

specialisation in Finance or 
ಜಿಲ್ಯಾ ವ್ಯವಸ್ಮಾಪಕರು - 

Marketing or Human Resource 
03 (02 + 01 - ಹೈಕ) 

(HR) ಪಡೆದ ಪದವಿ 
ಹುದ್ದೆಗಳು 
Assistant District 
Manager in 
Dr. B . R .Ambedkar 
Devt. Corporation 
Ltd., - 03(02+ 01 
HK ) Posts 


1559- | 04 
1561 


ಕನಿಷ್ಪ - 18 
ಗರಿಷ್ಪ - 35 
ಪ್ರ . 2ಎ) 
ಪ . 2ಬಿ ( 38 
ಪ್ರ .3ಎ 
ಪ .3ಬಿ 
ಪ್ರಜಾ 


ಉಳಿಕೆ ಮೂಲ ವೃಂದ - 02 ಹುದ್ದೆಗಳು 

ಪ. ಜಾ ( ಇತರೆ) – 01 ಹುದ್ದೆ 

ಸಾ . ಆ.( ಇತರೆ) – 01 ಹುದ್ದೆ 
ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ 

- 01 ಹುದ್ದೆ 
ಸಾ . ಆ.( ಇತರೆ) – 01 ಹುದ್ದೆ 


ಪ್ರಪಂ. > 40 


ಪ್ರ .1 ) 


೭೬ ೮ 


ಭಾಗ ೫ 


(1) 


| 


( 2) 


| 0 : 


1562 
1564 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೮ 
| ( 3) | (4) 

ಗ್ರೂಪ್- ಬಿ ಹುದ್ದೆಗಳು 
ಕೈಮಗ್ಗ ಮತ್ತು ಜವಳಿ ಕ: 24000- | Must be holder of a B .Sc. | - ಅದೇ - 

ಉಳಿಕೆ ಮೂಲವೃಂದ - 03 ಹುದ್ದೆಗಳು 
ಇಲಾಖೆಯಲ್ಲಿ ಸಹಾಯಕ 45300 Textiles or B . Tech or possess 

ಪರಿಶಿಷ್ಟ ಜಾತಿ ( ಗ್ರಾಮೀಣ) – 01 ಹುದ್ದೆ 
ನಿರ್ದೇಶಕರು – 03 any equivalent degree in 

ಪ್ರವರ್ಗ-2ಎ ( ಮಹಿಳೆ) – 01 ಹುದ್ದೆ 
ಹುದ್ದೆಗಳು Textiles. 

ಸಾಮಾನ್ಯ ಅರ್ಹತೆ ( ಇತರೆ ) - 01 ಹುದ್ದೆ 
Equivalent qualifications : 
Assistant Director in 

1 ) B . Tech (Textile Technology) 
the Dept.of 

and B . Tech (Silk Technology) 
Handloom and 

2 ) B .Sc ( Textile ) 4 years degree 
Textile - 03 posts 

awarded prior to 1976 by 
Bangalore University and 

B . Tech ( Textiles ) 
ಅಲ್ಪಸಂಖ್ಯಾತರ 1 :22800 Must be holder of a Master s ಕನಿಷ್ಪ - 18 

ಉಳಿಕೆ ಮೂಲ ವೃಂದ - 19 ಹುದ್ದೆಗಳು 
ನಿರ್ದೇಶನಾಲಯದ 

43200 | degree with B . Ed qualification ಗರಿಷ್ಪ - 35 ಮೀಸಲಾತಿ | 

ಗ್ರಾ 

ಮಾಸ್ಮಿ | ಕಮಾಅ 
ಮೊರಾರ್ಜಿ ದೇಸಾಯಿ ವಸತಿ and must have secured not 

ಪ . 2ಎ ಪ್ರಜಾ 

01 | 01 
ಶಾಲೆಗಳಲ್ಲಿ ಪ್ರಾಂಶುಪಾಲರು less than fifty percent of the 
ಪ್ರ .2ಬಿ ಪ್ರ .1. 

01. 
23( 19 + 04 -ಹೈಕ) 

total marks , in case of 
ಹುದ್ದೆಗಳು Scheduled Castes, Scheduled ಪ . 3ಎ 

ಪ್ರ . 2ಎ 
Principal in MDRS in 

Tribes and Category -1 of other ಪ್ರ .3ಬಿ ಪ್ರ . 2ಬಿ 
the Directorate of Backward Classes and sixty 

ಪ . ಜಾ ಪ್ರ .3ಬಿ 

01 
Minorities e - 23 percent in respect of Others . 

ಪ . ಪಂ . > 40 | 

ಸಾ . ಅ . . 
( 19 + 04- HK) posts 

ಒಟ್ಟು 02 | 05 08 | 
03 
ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 04 ಹುದ್ದೆಗಳು 
ಮೀಸಲಾತಿ | ಇ | ಮ . 


1565 - | 06 
1587 


ಒಟು 


03 


01. 


03 


_ 01 


01 


01 . 


- 03 


10 


0 .1 


- 01 


19 


ಪ್ರ . 2ಎ 


ಪ . 3ಬಿ 


ಸಾ . ಅ . 


ಒಟ್ಟು 


| 


01 


_ 01 


| 


01 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


೭೬೯ 


(1) | 


(2) 


1588 


| 07 


1597 


ಮ 


(3) | (4) 

(5) ( 6) 

( 7) 
ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿವಿಧ ವಿಷಯಗಳ ಬೋಧಕ ಹುದ್ದೆಗಳು 
ಕನ್ನಡ ಭಾಷಾ ಕ : 22800 - | 1 ) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕನಿಷ್ಪ - 18 

ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 
ಉಪನ್ಯಾಸಕರು 43200 ಕನ್ನಡ ಅಥವಾ ಕನ್ನಡ ಭಾಷಾ ಸಾಹಿತ್ಯ ಗರಿಷ್ಪ - 35 ಮೀಸಲಾತಿ 

ಇ 
10 ( 07 + 03- ಕ) ಅಥವಾ ಕನ್ನಡ ಮತ್ತು ಜನಪದ ಅಥವಾ 

ಪ್ರ .2ಎ 

ಪ . ಜಾ 
ಹುದ್ದೆಗಳು Kannada ಜನಪದ ಸಾಹಿತ್ಯ , ಕನ್ನಡ ಸಾಹಿತ್ಯ ಮತ್ತು 

ಪ .2ಬಿ 38 
ಶಾಸನಶಾಸ್ತ್ರ , ಕನ್ನಡ ಸಾಹಿತ್ಯ ಮತ್ತು 

ಪ್ರ . 2ಎ 
Language Lecturer - 
10( 07 + 03 - HK ) posts 

ಭಾಷಾ ಸಾಹಿತ್ಯ , ಕನ್ನಡ ಸಾಹಿತ್ಯ ಭಾಷಾ ಪ್ರ . 3ಎ ಪ್ರ .2ಬಿ 
ಶಾಸ್ತ್ರ ಮತ್ತು ತೌಲನಿಕ ಅಧ್ಯಯನದಲಿ 

ಪ . 3ಬಿ 

ಸಾ . ಅ . 
ಸ್ನಾತಕೋತ್ತರ ಪದವಿಯನ್ನು 

ಪ್ರಜಾ 
ఒటులు 

- 03 - 02 
ಪಡೆದಿರಬೇಕು. 

ಪ್ರಪಂ. ²40 

- ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
2 ) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 

ಪ್ರ .1 ) 
ಕನ್ನಡ ಭಾಷೆಯ ಟೀಚಿಂಗ್ ಮೆಥಡ್ ನಲಿ . 

ಮೀಸಲಾತಿ 

- ಮ . 
ಬಿ ಎಡ್ ಪದವಿ ಹೊಂದಿರಬೇಕು. 

ಪ್ರ .1. 

- 01 | - | - 
ಸಾ ಅ . 

- | 01 | 01 
ಒಟ್ಟು 

01 | 01 | 01 


3 


ఒటులు 


| 


3|1| 


01 


|| 


02 


03 


| 08 


(1598 - 
1607 


ಕನಿಷ್ಪ - 18 
ಗರಿಷ - 35 


ಒಟುಟ 


02 


ಆಂಗ , ಭಾಷಾ 
ಉಪನ್ಯಾಸಕರು 10 22800 
( 07 + 03 - ಕ) ಹುದ್ದೆಗಳು | 43200 
English Language 
Lecturer – 10( 07 + 03 - 
HK ) posts 


ಪ್ರ .2ಎ 


1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಆಂಗ್ಲ ಭಾಷೆ ಅಥವಾ ಆಂಗ , ಭಾಷಾ 
ಸಾಹಿತ್ಯದಲ್ಲಿ ಸ್ನಾತಕೋತ್ತರ 
ಪದವಿಯನ್ನು ಪಡೆದಿರಬೇಕು. 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಆಂಗ , ಭಾಷೆಯ ಟೀಚಿಂಗ್ ಮೇಥಡ್ನಲಿ 
ಬಿ .ಎಡ್ . ಪದವಿ ಹೊಂದಿರಬೇಕು. 


01 


ಪ .2ಬಿ 38 


01 


01. 


ಪ . 3ಎ 


03 


ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 
ಮೀಸಲಾತಿ 

ಮ 
ಪ್ರಜಾ 

01 | 
ಪ್ರ . 2ಎ 

_ 01 
ಪ್ರ .2ಬಿ 
ಸಾ . ಅ . 

01 . 

01. 
ಒಟ್ಟು 02 

- 02 
- ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

- 01 
ಸಾ . ಅ. | - 

01 
ಒಟ್ಟು | 01 

01 


03 


ಪ್ರ .3ಬಿ 
ಪ್ರಜಾ 
ಪ್ರಪಂ } 
ಪ್ರ .1. 


07 


ಪ್ರ .1 . 


ಒಟ್ಟು 
01. 
02 


|| 


01 . 


03 


೭೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


(6) 


(1) 
(1608 - 
1617 


| (2) 
| 09 


ಮೀಸಲಾತಿ 


3| 


| 


ಉಳಿಕೆ ಮೂಲವೃಂದ - 07 ಹುದ್ದೆಗಳು 

ಮ - ಗ್ರಾ | ಅಂವಿ, 
- 01 | 


ಒಟ್ಟು 


| (3) 
ಉರ್ದು ಭಾಷಾ 
ಉಪನ್ಯಾಸಕರು - 10 1 22800 
(07 + 03 - ಹೈಕ) 

43200 
ಹುದ್ದೆಗಳು 
Urdu Language 
Lecturer - 10( 07 + 03 - 
HK ) posts 


| 


| 
| 
3 
| 


ಪ . ಜಾ 


- - 


(5) 
1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಉರ್ದು ಭಾಷೆ ಅಥವಾ ಉರ್ದು ಭಾಷಾ 
| ಸಾಹಿತ್ಯ ಅಥವಾ ಪಷಿಯನ್ ಭಾಷೆಯಲ್ಲಿ 
ಸ್ನಾತಕೋತ್ತರ ಪದವಿಯನ್ನು 
ಪಡೆದಿರಬೇಕು. 
2 ) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಉರ್ದು ಭಾಷೆಯ ಟೀಚಿಂಗ್ ಮೇಥಡ್‌ನಲ್ಲಿ 
ಬಿ .ಎಡ್ , ಪದವಿ ಹೊಂದಿರಬೇಕು. 


01. 


3|| 


ಪ . 2ಎ 


| | 


01 


| 
| 


ಪ .2ಬಿ 


- 


01 


| 


ಸಾ . ಅ . 


04 


- 02 


ಒಟ್ಟು | 02 

07 
*ದೃಷ್ಟಿಮಾಂದ್ರ ಅಭ್ಯರ್ಥಿಗಳಿಗೆ 

ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಒಟು 


ಪಜಾ 


- 


01 


| 


13||||| 


01. 


ಪ್ರಪಂ. 


| 


| 


01 


01 
- 


ಸಾ . ಅ . 


01 


01 


ಒಟ್ಟು 


02 


01 


03 


1618 - | 10 
1627 


ಉಳಿಕೆ ಮೂಲವೃಂದ - 07 ಹುದ್ದೆಗಳು 

ಗ್ರಾ 


ಮೀಸಲಾತಿ 


ఒటులు 


ಪ್ರಜಾ 


ಭೌತಶಾಸ್ತ್ರ ಉಪನ್ಯಾಸಕರು - ಕ : 22800 - | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10 (07 + 03 - ಹೈಕ) 

43200 

ಭೌತಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ 
ಹುದ್ದೆಗಳು 

ಪದವಿಯನ್ನು ಪಡೆದಿರಬೇಕು. 
Physics Lecturer - 

2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10( 07 + 03 - HK) posts 

ಸಾಮಾನ್ಯ ವಿಜ್ಞಾನ ಟೀಚಿಂಗ್ 
ಮೇಥಡ್‌ನಲ್ಲಿ ಬಿ.ಎಡ್ ಪದವಿ 
ಹೊಂದಿರಬೇಕು. 


02 
01 . 


ಕನಿಷ್ಪ - 18 
ಗರಿಷ - 35 
ಪ್ರ .2ಎ) . 
ಪ್ರ . 2ಬಿ | 38 
ಪ್ರ . 3ಎ 
ಪ .3ಬಿ 
ಪ್ರಜಾ 


ಪ .2ಎ 
ಪ .2ಬಿ 
ಸಾಅ. 


03 


ಪ. ಪಂ . 40 


ಪ್ರ .1 . 


ಒಟ್ಟು 

ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಒಟುಟ 
ಪ್ರ :1 [ 01 

01 
ಸಾ.ಅ. | - | 01 01 02 | 
- ಒಟ್ಟು 011 01 01 

03 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


೭. ೭೧ 


( 3) 


(5) 


( 6) 


( 1) 
1628- 
1637 


| ( 2) 

11 


ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 


ಮೀಸಲಾತಿ 


ಒಟ್ಟು 


ರಸಾಯನಶಾಸ್ತ್ರ 
ಉಪನ್ಯಾಸಕರು - 10 | 
( 07 + 03 - ಹೈಕ) 
ಹುದ್ದೆಗಳು 
Chemistry Lecturer - 
10( 07 + 03 - HK) posts 


01. 


01 


ಕ : 22800 - | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
43200 ರಸಾಯನಶಾಸ್ತ್ರ ಅಥವಾ ಭೌತಿಕ 

ರಸಾಯನಶಾಸ್ತ್ರ ಅಥವಾ ಆರ್ಗಾನಿಕ್ 
ರಸಾಯನಶಾಸ್ತ್ರ ಅಥವಾ ಇನ್ ಆರ್ಗಾನಿಕ್ 
ರಸಾಯನಶಾಸ್ತ್ರ ಅಥವಾ ಅನಲೇಟಿಕಲ್ 
ರಸಾಯನಶಾಸ್ತ್ರ ಅಥವಾ ಇಂಡಸ್ಟ್ರಿಯಲ್ 
ರಸಾಯನಶಾಸ್ತ್ರ ಅಥವಾ ಬಯೋ 
ರಸಾಯನಶಾಸ್ತ್ರ ಅಥವಾ ಅಪೆಂಡ್ 
ರಸಾಯನಶಾಸ್ತ್ರಗಳಲಿ ಎಂ . ಎಸ್ಸಿ . 
ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. 


04 


01 


07 


ಪ್ರಜಾ 
ಪ . 2ಎ 
ಪ .2ಬಿ 
ಸಾ . ಅ . - 01 
ಒಟ್ಟು | 02 

- 01* 
* ದೃಷ್ಟಿಮಾಂದ್ರ ಅಭ್ಯರ್ಥಿಗಳಿಗೆ 

ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 
ಪ್ರ . 1. | 01 | - 

- 01 | 
ಒಟ್ಟು 

01 

01 . 


| 


3 


ఒటులు 


| 


2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಸಾಮಾನ್ಯ ವಿಜ್ಞಾನ ಟೀಚಿಂಗ್ 
ಮೇಥಡ್‌ನಲ್ಲಿ ಬಿ .ಎಡ್ ಪದವಿ 
ಹೊಂದಿರಬೇಕು. 


13||| 


01. 


|1|2| 


02 


|5|5|| 


12 


1638- 
1647 


ಮೀಸಲಾತಿ 


ಉಳಿಕೆ ಮೂಲವೃಂದ - 07 ಹುದ್ದೆಗಳು 

ಗ್ರಾ 
- 01 | 01 


ಇ 


|| 


ಒಟ್ಟು 


ಪ . ಜಾ 


02 


01 


ಜೀವಶಾಸ್ತ್ರ ಉಪನ್ಯಾಸಕರು - ಕ : 22800- | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕನಿಷ್ಪ - 18 
10 ( 07 + 03 - ಹೈಕ) 43200 | ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರ ಅಥವಾ 

ಗರಿಷ - 35 
ಹುದ್ದೆಗಳು ಲೈಫ್‌ಸ್ಟೈನ್ ಅಥವಾ ಬಯೋಸೈನ್ಸ್ ಅಥವಾ 

ಪ್ರ .2ಎ) 
Biology Lecturer - ಅಪೆಡ್ಸಸ್ಯಶಾಸ್ತ್ರ ಅಥವಾ ಅಪೆಡ್ 

ಪ್ರ .2ಬಿ ( 38 
ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ 
10( 07 + 03 - HK) posts 
ಪದವಿಯನ್ನು ಪಡೆದಿರಬೇಕು. 

ಪ . 3ಎ 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪ .3ಬಿ 
ಸಾಮಾನ್ಯ ವಿಜ್ಞಾನ ಟೀಚಿಂಗ್ 

ಪ್ರಜಾ 
ಮೇಥಡ್‌ನಲ್ಲಿ ಬಿ .ಎಡ್ ಪದವಿ 

ಪ್ರಪಂ. | 40 
ಹೊಂದಿರಬೇಕು. 


01 


03 


ಪ್ರ .2ಎ 
ಪ್ರ .2ಬಿ | 01 
ಸಾ. ಅ. | 01 
ಒಟ್ಟು 02 

02 
ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಗ್ರಾ | 
ಪ್ರ . 1 | 01 | - 
ಸಾ.ಅ. | | 011 01 
ಒಟ್ಟು 

01 | 01 | 01 | 


ಪ್ರ .1. 


ಒಟ್ಟು 


01 


02 


03 


وعع 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


| 


(6) 


( 7 ) 


(1) 
1648 
1657 


| ( 2) 
| 13 


ಉಳಿಕೆ ಮೂಲವೃಂದ - 07 ಹುದ್ದೆಗಳು 


ಮೀಸಲಾತಿ 


ಒಟ್ಟು 


ಪ್ರಜಾ 


01 


| ( 3) 

(5) 
ಗಣಿತಶಾಸ್ತ್ರ ಉಪನ್ಯಾಸಕರು - 7 : 22800 - 11) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10 ( 07 + 03 - ಹೈಕ) 

43200 ಗಣಿತಶಾಸ್ತ್ರ ಅಥವಾ ಅಪ್ರೈಡ್ 
ಹುದ್ದೆಗಳು 

ಗಣಿತಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ 
Mathematics 

ಪದವಿಯನ್ನು ಪಡೆದಿರಬೇಕು. 
Lecturer - 10 ( 07 + 03 - 

2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
HK ) posts 

ಸಾಮಾನ್ಯ ವಿಜ್ಞಾನ ಟೀಚಿಂಗ್ 
ಮೇಥಡ್‌ನಲ್ಲಿ ಬಿಎಡ್ ಪದವಿ 
ಹೊಂದಿರಬೇಕು. 


01 


ಪ . 2ಎ 
ಪ್ರ . 2ಬಿ 


01 


01 


ಸಾ . ಅ . 


01. 


04 


ಒಟ್ಟು 


02 


07 


ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 


ಮೀಸಲಾತಿ 


ಒಟ್ಟು 


01 


| 


01 


02 


1658 - | 14 
1667 


ಒಟ್ಟು 


ಇತಿಹಾಸ ಉಪನ್ಯಾಸಕರು - | ಕ : 22800 | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10 ( 07 + 03 - ಹೈಕ) 

43200 

ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ 
ಹುದ್ದೆಗಳು 

ಪದವಿಯನ್ನು ಪಡೆದಿರಬೇಕು. 
History Lecturer - 

2 ) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10(07 + 03 - HK) posts 

ಸಮಾಜ ವಿಜ್ಞಾನ ಟೀಚಿಂಗ್ ಮೆಥಡ್‌ನಲ್ಲಿ 
ಬಿ .ಎಡ್ . ಪದವಿ ಹೊಂದಿರಬೇಕು. 


ಕನಿಷ್ಪ - 18 
ಗರಿಷ - 35 
ಪ .2ಎ ) 
ಪ .2ಬಿ 38 
ಪ . 3ಎ 


01 


ಪ್ರ .1 [ 01 
ಸಾ . ಅ . 

01 | 
ಒಟ್ಟು 

01. 

01 . 
ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 
ಮೀಸಲಾತಿ | ಇ | ಮ ಗ್ರಾ ಅಂ . ವಿ . 
ಪ್ರಜಾ 

- | 01 . 
ಪ .2ಎ | 01 
ಪ .2ಬಿ | 01 | 
ಸಾ . ಅ . 

- 01 | 02 | 01 * 
ಒಟ್ಟು 02 | 02 | 02 | 01* 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 

- ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 


01 


ಪ .3ಬಿ 


04 
07 


ಪ. ಜಾ 
ಪ್ರಪಂ. | 40 | 
ಪ್ರ .1. 


ಮೀಸಲಾತಿ 


ಒಟ್ಟು 


3||| 


01. 


ಪ. ಪಂ . 
ಸಾ . ಅ. 
ಒಟ್ಟು 


01 


02 


| 
| 


01 


03 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


೭೦ 


| 


( 2) 


( 7) 


(1) 
1668 
1677 


| 15 


ಮೀಸಲಾತಿ 


ಒಟ್ಟು 


| ( 3) 

( 5) 
ಅರ್ಥಶಾಸ್ತ್ರ ಉಪನ್ಯಾಸಕರು - ಕ : 22800 - 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10 (07 + 03 - ಹೈಕ) 

43200 ಆರ್ಥಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ 
ಹುದ್ದೆಗಳು 

ಪದವಿಯನ್ನು ಪಡೆದಿರಬೇಕು. 
Economics Lecturer - 

2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10( 07 + 03 - HK) posts 

ಸಮಾಜ ವಿಜ್ಞಾನ ಟೀಚಿಂಗ್ ಮೆಥಡ್‌ನಲ್ಲಿ 
ಬಿ.ಎಡ್. ಪದವಿ ಹೊಂದಿರಬೇಕು. 


ಪ್ರಜಾ 


ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 

ಮ ಗ್ರಾ 
- | 01 
- 01 | - 
- 01 


01. 


01 


ಪ್ರ .2ಎ 
ಪ್ರ .2ಬಿ 


01. 


ಸಾ . ಅ . 


02 


04 


02 


02 


07 


13| 


02 


02 


03 


16 


1678 - 
1687 


3 


ವಾಣಿಜ್ಯಶಾಸ್ತ್ರ 
ಉಪನ್ಯಾಸಕರು - 10 
( 07 + 03 - ಕ) ಹುದ್ದೆಗಳು 
Commerce Lecturer 
- 10( 07 + 03 -HK) 
posts 


| ಕನಿಷ್ಪ - 18 
ಗರಿಷ - 35 
.2ಎ ) 
.2ಬಿ $ 8 


ಒಟ್ಟು 

02 | 01* 
* ದೃಷ್ಟಿಮಾಂದ್ರ ಅಭ್ಯರ್ಥಿಗಳಿಗೆ 

ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಒಟ್ಟು 
ಪ್ರಪಂ. | 01 | - | 01. 
ಸಾ .ಅ. | 01 

01 || 
ಒಟ್ಟು 

- 01 

ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 
| ಮೀಸಲಾತಿ | ಇ | ಮ . 

| ಗ್ರಾ | ಅಂ , ವಿ , 

ಒಟ್ಟು 
ಪಜಾ - - | 01 

01 . 
ಪ್ರ .2ಎ - 01 | - | 

01 . 
ಪ್ರ .2ಬಿ _ 01 

01 
ಸಾ . ಅ . - | 01 . 

01 * 
ಒಟ್ಟು 02 | 02 

01 * 
* ದೃಷ್ಟಿಮಾಂದ್ರ ಅಭ್ಯರ್ಥಿಗಳಿಗೆ 

- ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಒಟ್ಟು 
ಪ್ರಪಂ. | 01 


ಕ : 22800 - | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
43200 

ಕಾಮರ್ಸ್ ಅಥವಾ ಬಿಸ್ನೆಸ್ ಸಡೀಸ್ | | 
ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ 
ಸ್ನಾತಕೋತ್ತರ ಪದವಿಯನ್ನು 
ಪಡೆದಿರಬೇಕು. 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಕಾಮರ್ಸ್ ಟೀಚಿಂಗ್ ಮೇಥಡ್‌ನಲಿ , 
ಬಿ .ಎಡ್ . ಪದವಿ ಹೊಂದಿರಬೇಕು. 


13 


||| 


13 


به 


18 


04 


19 


13 


02 | 


07 


ಪ್ರಪಂ. 40 


13) 


ಮ 


_ 01 


ಸಾ . ಅ . 


02 


ಒಟ್ಟು 


01 


03 


೭೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


| 


( 2) 


| 


( 6 ) 


( 1) 
1688 
1697 


| 17 


ಮೀಸಲಾತಿ 


3| 


ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 
ಮ 

ಗ್ರಾ | ಅಂವಿ, 
- 01 | 


| 


ಒಟ್ಟು 


| 


ಪ . ಜಾ 


01. 


( 3) 

( 5) 
ಲೆಕ್ಕಶಾಸ್ತ್ರ ಉಪನ್ಯಾಸಕರು - : 22800 - 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
10 (07 + 03 - ಕ) 

43200 

ಕಾಮರ್ಸ್ ಅಥವಾ ಬಿಸ್ನೆಸ್ ಡೀಸ್ | 
ಹುದ್ದೆಗಳು 

ಅಡ್ಮಿನಿಸ್ಟ್ರೇಷನ್ ವಿಷಯದಲಿ 
Accountancy 

ಸ್ನಾತಕೋತ್ತರ ಪದವಿಯನ್ನು 
Lecturer - 10( 07 + 03 - 

ಪಡೆದಿರಬೇಕು. 
HK ) posts 

2 ) ಅಂಗೀಕೃತ ವಿಶ್ವವಿದ್ಯಾಲಯದಿಂದ 
ಕಾಮರ್ಸ್ ಟೀಚಿಂಗ್ ಮೇಥಡ್‌ನಲಿ , 
ಬಿಎಡ್ ಪದವಿ ಹೊಂದಿರಬೇಕು. 


| 
| 
13 
| 
13 
| 
3 
| 


0|| 


01 


ಪ . 2ಎ 
ಪ .2ಬಿ - 01 
ಸಾ . ಅ . 

04 
ಒಟ್ಟು 

- 02 
* ದೃಷ್ಟಿಮಾಂದ್ರ ಅಭ್ಯರ್ಥಿಗಳಿಗೆ 

ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಒಟ್ಟು 


[ 


02 


07 


| 


13|1| 


ಪ . ಪಂ . 


- 


೯||5|6 


01 


01 


ಸಾ . ಅ . 


- 


01 


| 


01 


02 


ఒటులు 

02 

- 01 | 03 
ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲಿನ / ಪದವಿ ಪೂರ್ವ ಕಾಲೇಜುಗಳಲಿನ/ ಮಾದರಿ ವಸತಿ ಶಾಲೆಗಳಲಿನ ( ನವೋದಯ ) ಪ್ರಾಂಶುಪಾಲರ ಹುದ್ದೆಗಳಿಗೆ / ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ 
ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ( ಹುದ್ದೆಯ ಸಂಕೇತ 1 , 2, 6 ರಿಂದ 17ರವರೆಗಿನ) ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನು ಹಾಗೂ ಮೆರಿಟ್ ಲಿಸ್ಟ್ ಅನ್ನು ತಯಾರಿಸುವ ಹಂತದಲಿ , ಕೆಳಕಂಡಂತೆ ಕೃಪಾಂಕವನ್ನು 
ನಿಗದಿಪಡಿಸಲಾಗಿರುತ್ತದೆ: 

ಕೃಪಾಂಕ: 

(6) ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಸ್ಥೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲಿ | ಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಆಯ್ಕೆಪಟ್ಟಿಯನ್ನು 
ತಯಾರಿಸುವಾಗ ಪೂರ್ಣಗೊಳಿಸಿದ ಒಂದು ಶೈಕ್ಷಣಿಕ ವರ್ಷಕ್ಕೆ ಐದು ಅಂಕದಂತೆ ಗರಿಷ್ಠ 25 ಅಂಕದವರೆಗೆ ಸೇವಾಕೃಪಾಂಕವನ್ನು ಒಂದು ಬಾರಿಗೆ ಮಾತ್ರ ನೀಡಲಾಗುವುದು . 

(ii) ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಪ್ರಾಂಶುಪಾಲರ ಹುದ್ದೆಗೆ ಮತ್ತು ಉಪನ್ಯಾಸಕರಾಗಿ ಕಾರ್ಯ 
ನಿರ್ವಹಿಸುತ್ತಿರುವವರಿಗೆಉಪನ್ಯಾಸಕರ ಹುದ್ದೆಗೆ ಒಂದು ಶೈಕ್ಷಣಿಕ ವರ್ಷ ಅವಧಿ ಸೇವೆ ಸಲ್ಲಿಸಿದ್ದಕ್ಕೆ ಐದು ಅಂಕದಂತೆ ಗರಿಷ್ಠ 25 ಅಂಕದವರೆಗೆ ಸೇವಾಕೃಪಾಂಕವನ್ನು ನೀಡಲಾಗುವುದು. 

ವಯೋಮಿತಿ ಸಡಿಲಿಕೆ : 

(6) ಕರ್ನಾಟಕ ವಸತಿ ಶಿಕ್ಷಣ ಸಂಸೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಸ್ಥೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲಿ ಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸುತ್ತಿರುವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಒಂದು 
ವರ್ಷ ಪೂರ್ಣ ಸೇವೆ ಸಲ್ಲಿಸಿರುವ ಅವಧಿಗೆ ಒಂದು ವರ್ಷ ಗರಿಷ್ಠ 5 ವರ್ಷದವರೆಗೆ ವಯೋಮಿತಿಯನ್ನು ಸಡಿಲಿಸಲಾಗುವುದು, 

( ii) ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವಕಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಪ್ರಾಂಶುಪಾಲರ ಹುದ್ದೆಗೆ ಮತ್ತು ಉಪನ್ಯಾಸಕರಾಗಿ ಕಾರ್ಯ 
ನಿರ್ವಹಿಸುತ್ತಿರುವವರಿಗೆ ಉಪನ್ಯಾಸಕರ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಶೈಕ್ಷಣಿಕ ವರ್ಷ ಸೇವೆ ಸಲ್ಲಿಸಿರುವ ಅವರಿಗೆ ಒಂದು ವರ್ಷ ಗರಿಷ್ಠ 5 ವರ್ಷದವರೆಗೆ ವಯೋಮಿತಿಯನ್ನು ಸಡಿಲಿಸಲಾಗುವುದು , 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


೭೭೫ 


(1) 


| ( 2) 

18 


1698 
1707 


( 5) 
ಕ : 22800 - | ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ 
43200 


ಉಳಿಕೆ ಮೂಲ ವೃಂದ - 07 ಹುದ್ದೆಗಳು 

- ಮ | ಗ್ರಾ 


ಮೀಸಲಾತಿ 


ಒಟ್ಟು 


ಪ . ಜಾ 


01. 


| ( 3) 
ಅಲ್ಪಸಂಖ್ಯಾತರ ಕಲ್ಯಾಣ 
ಇಲಾಖೆಯಲ್ಲಿನ 
ಜಿಲ್ಮಾ ಅಲ್ಪಸಂಖ್ಯಾತರ 
ಅಧಿಕಾರಿ - 10 (07 + 03 
-ಹೈಕ) ಹುದ್ದೆಗಳು 
Dist.Minorities Officer 
in the Dept. of 
Minorities Welfre - 10 
( 07 + 03- HK ) posts 


ಇ 


ಪ್ರ . 2ಎ 


01 


( 6) | 
ಕನಿಷ್ಪ - 18 
ಗರಿಷ - 35 
ಪ್ರ .2ಎ 
ಪ್ರ .2ಬಿ ( 38 
ಪ . 3ಎ 
ಪ .3ಬಿ 
ಪ್ರಜಾ - 
ಪ್ರಪಂ. 40 
ಪ್ರ .1 . 


6 


| 


- 


- 02 


03 


01 


07 


ಪ್ರ . 3ಎ 
ಪ .3ಬಿ - 01 
ಸಾ . ಅ . 

01 . - 01 | 

03 
ಒಟ್ಟು 

01 | 
ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ - 03 ಹುದ್ದೆಗಳು 
ಮೀಸಲಾತಿ 

ಒಟ್ಟು 
ಪ್ರಜಾ 01 | - 

01 
ಪ್ರಪಂ. 01 | 

01 


|3 


3||||| 


|||2| 


| 


01 


03 


19 


1708 - 
1790 


ಗ್ರಾ 


ಅಂ . ವಿ | 


ಒಟ್ಟು 


೬| 


12 


01 * 


01 


| 38 


ಔಷಧ ನಿಯಂತ್ರಣ 

ಕ : 22800 - 1 . Must be holder of B .Pharma 
ಇಲಾಖೆಯಲ್ಲಿ ಔಷಧ 43200 degree in Pharmacy . 
ಪರಿವೀಕ್ಷಕರು – 83 

2 . Must have put in a service of 
(68 + 15-ಹೈಕ) ಹುದ್ದೆಗಳು 

not less than eighteen months 
Drug Inspector in the 

of experience in the 
Dept.of Drugs Control 

manufacturing and or testing 
- 33 ( 68 + 15 - HK ) 

of schedule C and / or C1 
posts 

drugs included in the Drugs 
and Cosmetics Rules , 1945 . 


ಕನಿಷ್ಪ - 18 
ಗರಿಷ್ಪ - 35 
ಪ್ರ . 2ಎ ) 
ಪ .2ಬಿ 
ಪ .3ಎ 
ಪ .3ಬಿ 
ಪ್ರಜಾ 
ಪ್ರಪಂ. 940 


01 


01² | 


03 


ಸಾ . ಅ . 
ಒಟ್ಟು | 02 

ಉಳಿಕೆ ಮೂಲ ವೃಂದ - 68 ಹುದ್ದೆಗಳು 
ಮೀಸಲಾತಿ 

ಮ 

ಮಾಸ್ಯೆ | ಕಮಾಅ 
ಪ . ಜಾ . 

- 02 - 01 | 01. 
ಪ್ರಪಂ. 

ಪ್ರ . 1 . 
ಪ .2ಎ 

02 | - 02 
ಪ .2ಬಿ 

01 . 01. 
ಪ .3ಎ 

02 
ಪ್ರ .3ಬಿ 

01 
ಸಾ . ಅ . | 09 | 10 | 07 03 | 01 | 

05 | 03 | 
* ಚಲನವಲನ ವೈಕಲ್ಯವುಳ್ಳ ( OL) ಅಭ್ಯರ್ಥಿಗಳಿಗೆ ಮಾತ್ರ 


EL|೬| 


01 * 


03 


03 


01. 


04 


ಪ್ರ .1. 


|2|EL| 


01 * 
01 * 
01 * | 
06 * | 


31 . 


ಒಟ 


21. 


68 


22 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


- (1) T (2) | 


(3) 


(4) 


| 


(5) 


| 


(6) 


ಒಟ್ಟು 
02 


01 . 


(7) 
ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ವೃಂದ - 15 ಹುದ್ದೆಗಳು 
ಮೀಸಲಾತಿ | ಇ | ಮ | ಗ್ರಾ | ಮಾಸ್ಯೆ | ಅಂ . ವಿ , 
- ಪ . ಜಾ | - | 01 | - 

| - | 01 * 
ಪ. ಪಂ . | 

01 | - 
ಪ್ರ .1 | 01 
ಪ್ರ .2ಎ - 

01 
ಪ್ರ .2ಬಿ 

- | 
ಸಾ . ಅ . . 01 | 

03 | 01 | 01* 
ಒಟ್ಟು | 04 | 05 | 03 | 01 | 02 * 
* ಚಲನವಲನ ವೈಕಲ್ಯವುಳ್ಳ ( OL) ಅಭ್ಯರ್ಥಿಗಳಿಗೆ ಮಾತ್ರ 

ಉಳಿಕೆ ಮೂಲವೃಂದ - 30 ಹುದ್ದೆಗಳು 
ಮೀಸಲಾತಿ | 

ಮ | 

ಗ್ರಾ | ಮಾಸೆ | ಕಮಾಅ 


01. 


01 


03 


09 


15 


1790 
1834 


ಒಟ್ಟು 


ಡಾ : ಬಿ . ಆರ್ . ಅಂಬೇಡ್ಕರ್ | ಕ .22 , 800 
ಅಭಿವೃದ್ಧಿ ನಿಗಮ 

43 ,200 
ನಿಯಮಿತದಲಿ ತಾಲೂಕು 
ಅಭಿವೃದ್ಧಿ ಅಧಿಕಾರಿ – 44 
(30 + 14 - ಹೈಕ) 
ಹುದ್ದೆಗಳು 


ಅಂಗೀಕೃತ ವಿಶ್ವವಿದ್ಯಾಲಯದಿಂದ | 
ಸಂಖ್ಯೆಯಿಂದ MBA with 
specialisation in Finance or 
Marketing or Human Resource 
( HR) ಪಡೆದ ಪದವಿ 


ಪ್ರಜಾ 


01 


05 


ಕನಿಷ್ಪ - 18 
ಗರಿಷ - 35 
ಪ್ರ . 2ಎ 
ಪ್ರ .2ಬಿ | 
ಪ .3ಎ 
ಪ್ರ .3ಬಿ 


* 


ಪ್ರಪಂ. 


|13|13|lತ 


01 


01 


ಪ್ರ . 1. 


01 


01 


ಪ . 2ಎ 


05 


13 


ಪ್ರ .2ಬಿ 


01. 


ಪ್ರಪಂ. 140 


Taluk Devt .Officer in 
Dr. B . R . Ambedkar 
Devt. Corporation Ltd., 
- 44 ( 30 + 14- HK) Posts 


ಪ್ರ . 3ಎ 


01 . 


_ 01 
- 01 


ಪ್ರ . 1. 


01 . 


15 . 


30 | 


ಪ .3ಬಿ 
ಸಾ . ಅ . 

02 | 06 | 04 | 01 | 01 . 
ಒಟ್ಟು 

- 10 | 06 - 01 | 01 | 03* 
* Blind or Low Vision ಅಭ್ಯರ್ಥಿಗಳಿಗೆ ಮಾತ್ರ 

ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ವೃಂದ - 14 ಹುದ್ದೆಗಳು 
ಮೀಸಲಾತಿ 

ಅಂ . ವಿ . 

ಒಟ್ಟು 


ಗಾ 


02 


ಪ್ರಜಾ 
ಪ್ರಪಂ. 


오오 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯, ೨೦೧೮ 
(5) 

| (6) . 


(1) 


| 


( 2) 


| 


(3) 


ಪ್ರ .1. 
ಪ್ರ . 2ಎ 
ಪ .2ಬಿ 


01 


_ 01 


ಸಾ . ಅ . 


02 


01 * 


02 
07 


02 
02 


ఒటులు 


| 


04 


| 


| 


01* 


* Blind or Low Vision ಅಭ್ಯರ್ಥಿಗಳಿಗೆ ಮಾತ್ರ 


1835 21 ಪೌರಾಡಳಿತ 1 . 22 ,800 

ಕನಿಷ್ಪ - 18 | ಹೈದ್ರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಮಳೀಯ ವೃಂದ - 01 ಹುದ್ದೆ 
ನಿರ್ದೇಶನಾಲಯದ 

43. 200 Degree in Civil Engineering or | ಗರಿಷ _ 38 . 

2ಎ ( ಇತರೆ) – 01 
ಮಹಾನಗರ ಪಾಲಿಕೆಗಳಲಿ AMIE in Civil from a 

(2ಎ 
ಸಹಾಯಕ ಅಭಿಯಂತರರು Government recognized 

ಅಭ್ಯರ್ಥಿಗಳಿಗೆ ) 
( ಸಿವಿಲ್) – 01 ( ಹೈಕ) 

University / Institution 
ಹುದ್ದೆ 
Assistant Engineer 
(Civil) in 
Mahanagara 
Palikes in the 
Dept.of Municipal 

Admn - 01 ( HK) post 
* ಡಾ : ಬಿ . ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದ ಜಿಲ್ಲಾ ವ್ಯವಸ್ಮಾಪಕರು , ಸಹಾಯಕ ಜಿಲಾ ವ್ಯವಸ್ಮಾಪಕರು ಮತ್ತು ತಾಲೂಕುಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಗೊಂಡ ಅಭ್ಯರ್ಥಿಗಳು ಪೂರ್ಣ 
ಪ್ರಮಾಣದಲಿ ನಿಗಮದ ನೌಕರರಾಗಿರುತ್ತಾರೆ, ಸರ್ಕಾರಿ ನೌಕರರಾಗಿ ಪರಿಗಣಿತವಾಗುವುದಿಲ್ಲ , ನಿಗಮದ ನೌಕರರು ಸಿವಿಲ್ ಸೇವೆಯಡಿ ನಿರ್ದಿಷ್ಟಪಡಿಸಲಾದಕೆಜಿಐಡಿ , ಜಿಪಿಎಫ್ , ಮತ್ತು ಸಮೂಹವಿಮೆ ಹಾಗೂ ಇನ್ನಿತರ 
ಸೌಲಭ್ಯಗಳು ಲಭ್ಯವಿರುವುದಿಲ್ಲ . ಆದರೆ, ಇಪಿಎಫ್ ., ಭವಿಷ್ಯ ನಿಧಿ ಮತ್ತು ಗ್ರಾಚ್ಯುಟಿ ಮತ್ತು ಗ್ರೂಪ್ಇನ್ನುರೆನ್ಸ್ ಸೌಲಭ್ಯ ಇರುತ್ತದೆ. 
* ಮಹಿಳೆಯರಿಗೆ / ಮಾಜಿ ಸೈನಿಕರಿಗೆ / ಗ್ರಾಮೀಣ/ ಕಮಾಅ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಮಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಮಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಂದ 
ಭರ್ತಿ ಮಾಡಲಾಗುವುದು . 

ಆರ್ . ಆರ್ . ಜನ್ನು , ಭಾಆಸೇ , 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ, 


೭೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


ಕ 


s 


ಕರ್ನಾಟ 


Home Page 
ಕರ್ನಾಟಕ ಲೋಕಸೇವಾ ಆಯೋಗ 
Karnataka Public Service Commission 

ಉದ್ಯೋಗಸೌಧ, ಬೆಂಗಳೂರು 
Udyoga Soudha, Bengaluru - 1 

ಅಂತರ್ಜಾಲ ಸೇವೆ 
ONI INF APPLICATION For GROUP A and B POST-2018 


4or 


Notification No / ಅಧಿಸೂಚನ ನಂ : R( 2 ) 0000/ 17 -18/ PSI DATED:00-00- 2016 

Click here to Download the Notification & Instructions to Apply Online , 


Note:- Application cihmitted through On -line does not imply that candidate has fulfilled all the criteria given in the 

Notification and Application is subject to subscqucnt scrutiny and the application can be rejected if found to be 
Ineligible at any point of time. 


Details 


Dates 


Curreniliny ale for filing the applicalion 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ 


26 03 2018 


Last Date for filing the application 
ಅರ್ಜಿ ಶಂಗು ಪಾಪತನಯ ದಿನಾಂವ 


24- 0² - 2018 
(Before 11: 45 pm ) 


Last Date for payment of application feelWithin working hours of Post Office ) 
ಅರ್ಜಿ ಶುಲ್ಕ ಪಾವತಿಸn Fಡಿಪಡಿಸಿದ ಕೊನಯ ವಾಹ( ಅಂಚೆ ಕಛೇರಿಗಳ ಕಾರ್ಯವ ವಳiet ) 

25 - 0² - 2018 
NOTE :- ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದಕೊನೆಯ ದಿನಾಂಕದೊಳಗೆ ಇ-ಪಾವತಿ ಅಂಚೆ ಕಚೇರಿಗಳ ಕಾರ್ಯವ ವೇಳೆಯೊಳಗೆ ಪಾವತಿಸತಕ್ಕದ್ದು, ನಿಗದಿತ ಕನೆಯ ದಿನಾಂಕದ ನಂತರ 
ಹಾವತಿಸಲು ಅವಕಾಶವಿರುವದಿಲ್ಲ , 5-ದಾವತಿ ಹಿಚೆ ಕಛೇರಿ ಹರ್ಯದ ವೇಳೆಯನ್ನು ತಿಳಿದುಕೊಂಡು ಶುಲ್ಕವನ್ನು ನವತಿಸತಕ್ಕದ್ದು, ತಪ್ಪಿದ್ದಲ್ಲಿ ಅಭ್ಯರ್ಥಿಗಳ ಹೊಣೆಯಾಗುತ್ತಾರೆ , 


Click here to view the Notified Posts and Prescribed Qualifications 


Click here for Steps to be followed while Registering & Filing the Online Application 


I Accept that I have gone through all the instructions 


8 New Registrator 


Already Registeret 


New Registration 


New Registration , TA 


Can 


Name of the candidate wr 


it 


Namensnec in SSLC 30th Std Maska Cerc . SLC SOROSod k 


edd 


Tothe Name / ಈತನG : ಕಕರು : 


Hother leme / ತಾಯಿಯ ಧರ್c : ಸಿ 


Helpline 


SnesII•• Hainut / Andh Lok : 


946/ 29013 
Timings : 2am - 6pm 


Dalw of Birth / Dvd : UUMMYYYY 
Age as on 24 -04- 2013 : Years, Nonths,Days 

Curdur Buri : select 


hಎdhar Number / ಆಧಾಳತನಾಃ । 4 


Mobile Number fಹಳನಂಬರ + 


Emall / ಇ -ಮೇಶ ಎಳನ : 


Emsartantcaurlaten wil baccess thic mall dancura valld and contact infamiadan . se 
THAT DAY143rmwar K ? « 

W WWA ) 
R > Filer Finual j kul bud - ಥಿತರಿಸಿ : + 
You Need to Lnter theCode Displaying in the box to proceed I urther. 

px7z 
Securly Coacle ! ತಂತಿ - : * 
Dubuiurn ) ಅಭ್ಯರ್ಥಿಯ ಘsad 


I hereby, solemnly declare that information provided by me in the form is true to the best of my knowledge and belief. I 
understand that my candidature is subject to the conditions laid down in the Notification . 

ಹನು ಆಹರ , ಪಷL ಅಪ್ಪನೂ ತಂದಪು = = = ಹದ ಹ್ಯ ಭಾವ ಮತ್ತು ಸಂಪನ . ಮಹರಾತಿಯನ್ನುಅವನ ಬವರತಹ 
ಇತರರನ 50ವರ್ಷ 


T APP ಇdಪಿ ವೃತ್ತ 


Submit 


e 


that you are using test minimum of 


Walew In eme Connection in commencer while shriting the OnlineAplication Pers 
1 MB5Internet Speed /Cannoton batore up og dinc Submitting any Informaton . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯, ೨೦೧೮ 


೭೭೯ 


Confirmation of your Details 


Name of the Candidale / www 


xxxxXXXXXXXXXXXXX 
( novink dinaviDuvuddahv5sLD/ L9Ji 5.4 Mults Calu . / 35LE / L9-I: 2018 3 : ಟಿಬಿ < wತ್ತಿವೆ ೧೩| 


Father Marne / ತಂದೆಯ ಪೂರ್ಣಾಹಕ 


Mother Name / ತಾಯಿಯ ಧರ್ಣತೆ : ಈ < xxxxxxxxxxxxxxxxxx 


Spouse Nanna / ಸಂಗಾತಿಯ ಹೆಸರು : 


Help line 


Date of Birth ? ಚಿಕ್ಕಬಡಾಂಕ 1 + 01 • 


1 


y ] 1390 v ] 


9986739C13 
Timings : eam 6pm 


Confirm Registration Details 


Confirm Your Details 


First Name : 


CIOCCIOCXCIXXXXXXXXXX 


rather Name: 
Mother Name: aaaaaaaaaa 


= H ೨r rrivadietrolls 


# 6 . 


Spouse Namci 
Date of Birthi 01 - 1 -1990 


Re Enter C 


Cenderi 


MALE 


111111222222 


Aadhar Moi 
Mobile Noi 


78990DOODO 


Ermಎd 

kpsc @ gmailcom 
Derharation / Breda 

Verify and click on Confirm or else click on Edit to change 
I hereby, solemnly declaret Edit Confirm 

>wledge and beliet. I 
undarstand thatmy candida 
ಸಾವು, ಉದ್ದೇಶಗಳು ಅಷ್ಟೆನೂ ಡುಂವದಲ್ಲಿ ಇದು 

amounnuಧಿಸೂಚನೆ ಜಿಪಿರುಚುಮು ಹರಸುಗಳಿಗೆ 
ayದರು ಹಿಂದೆ ಅದೇ 

[ AgrCC / ನಾನುಒತ್ತಡ 


Submit 


Note :- Slow ntomet Connectonic no recommanded while submittng the Online Application Flaasc ensure that you are using atleast a minimum of 
1 -VR - 5 # y w | 

+ Hel Ce# HI -A :didwo love+ | ll nHuli uy ಇdle of ty #ly indevelAlieve 


Registration No & Password 


ಕು 


e 


Bar 


ಕರ್ನಾಟಕ ಲೋಕಸೇವಾ ಆಯೋಗ 
Karnataka Public Service Commission 

ಉದ್ಯೋಗಸೌಧ, ಬೆಂಗಳೂರು 
Udyoga Soudha , Bengaluru - 1 

ಅಂತರ್ಜಾಲ ಸೆವ 
ONLINE APPLICATION For GROUP A and B POST- 2018 


Moಗಳೂ 


Help Line 


9986739013 
Timings : 9am - 6p 


Notification No / ಅಧಿಸೂಚನೆ ಸಂಖ್ಯೆ : 


R ( 2) 0000 / 17 -18/ PSC DATED :00 - 00- 2018 
Click here to Download the Notification & Instructions to Apply Online . 


Dea 


Registration id & Password 


* Put 


Please Note down your Registration ID and Password for future references. Copy of the 

Same is also sent to your Email-Id . Keep it safe . 

Registration Id : 3000012 


Password : 


0111990 


Ok 


Permanent Address Same As 
Above : * 
ಪಾಶ್ವತ ವಿಳಾಸ ಅವಮೇರಿರುವಂತೆ 


Yes O NO 


Submit 


Note: - Slow Internet Connection is not recommended while submitting the Online Application. Please ensure thatyou are using atleast a minimum of 
1 -MBPS Internet Speed Connection before uploading Submitting any information 


Contact Details 


ದೇವಾ 


29 


ಅda 


ಕರ್ನಾಟಕ ಲೋಕಸೇವಾ ಆಯೋಗ 
Karnataka Public Service Commission 

ಉದ್ಯೋಗ ಸೌಧ, ಬೆಂಗಳೂರು 
Udyoga Soudha ,Bengaluru - 1 

ಅಂತರ್ಜಾಲ ಸವ 
ONLINE APPLICATION For GROUP A and B POST- 2018 


Yoಗಳೂ 


Help Line 

9986739013 
Timings : 9am - 6 


Notification No / ಅಧಿಸೂಚನೆ ಸಂಖ್ಯೆ : 


R ( 2 ) 0000/ 17 -18/ PSC DATED :00 - 00 - 2018 
Click here to Download the Notification & Instructions to Apply Online . 


Dear xxxX 


XXXXXXXXX , Your Registration Id : 3000012 


Log Out 


Contact Details / ಸಂಪರ್ಕ ವಿವರಗಳು 


State : * 


Postal Address 


KPSC 


Karnataka 


Karnataka 
Bengaluru Urban 


] 
] 


ಅಂಚೆ ವಿಳಾಸ 


KPSC 


District: * 


ಜಿಲ್ಲಾ 


KPSC 


Pincode :* 
ಪಿನ್ಕೋಡ್ 


560001 


Permanent Address Same As 
Above: * 
ಶಾಶ್ವತ ವಿಳಾಸ ಅದೇ ಮರುಸಂತೆ 


O Yes 


No 


Submit 


Note :- Slow Internet Connection is not recommended while submitting the Online Application. Please ensure that you are using atleast a minimum of 
1-MBPS Internet Speed/Connection before uploading/Submitting any information 


2050 


FRIDTE37 DOTJE , ROODJ , 


et ne , gones 


ಭಾಗ ೫ 


Application Home Page (Select any one post to apply ) 

Udyoga Soudha ,Bengaluru - 1 


Vonendo 


ಅಂತರ್ಜಾಲ ಸವ 


ONLINE APPLICATION For GROUP A and B POST- 2018 


Dear xxxXXXXXXXXXXXXXXXXXX , Your Registration Id :3000012 


Log Out 


Help Line 


Notification No /L 


ow Hoa , 


R ( 2 ) 0000 / 17 - 18 / PSC DATED :00 - 00 - 2018 
Click here to Download the Notification & Instructions to Apply Online, 


9986739013 
Timings : 9am -6pm 


Click Here For Description of Color / Icon 


Name of the Post and Prescribed Qualification 


Apply / Edit Print Challan 


Print 
Application 


+ 


1 . ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವಕಾಲೇಜುಗಳಲ್ಲಿ ಪ್ರಾಂಶುಪಾಲರು - 10 ( 07 + 
03 -30 ) / Principals in Morarji Desai Residential PU Colleges in the 
Dept.of Minorities - 10 (07 + 03-HK ) posts 


2. ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆಗಳಲ್ಲಿ ( ನವೋದಯ) ಪ್ರಾಂಶುಪಾಲರು - 04 

(03 + 01- 3 . ) / Principalin Minorities Model Residential Schools in the 
Dept.of Minorities - 04 (03 + 01-HK ) posts 


3. ಡಾ : ಬಿ.ಆರ್.ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು – 03 ( 6 ) ಸುದ್ದಿಗಳು | District 

Manager in Dr. B . R .Ambedkar Devt .Corporation Ltd ., - 03 (HK ) Posts 


i 


+ 


4 . m :8 .eo .code o rtal Bababodaad du ded - 03 (02 + 01 - 20) 

Assistant District Manager in Dr. B . R .Ambedkar Devt.Corporation Ltd. , - 
03(02 + 01 - HK ) Posts 


/ Assistant Director in the 


5 .3atory by w c abo devue derdd - 03 

Dept.of Handloom and Textile - 03 posts 


Application Page 


Click Here For Description of Color / Icon 


Personal Details 


XQualification Details 


X Additional Details 


X Documents Upload 


Personal Details | ವೈಯಕ್ತಿಕ ವಿವರಗಳು 


Full Name of the Candidate :* 
ಅಭ್ಯರ್ಥಿಯ ಪೂರ್ಣ ಹೆಸರು 


Date of Birth :* 
ಸುಟ್ಟೆದ ದಿನಾಂಕ 


1990 -01- 01 


Help Line 

9986739013 
Timings : 9am - 6pm 


Father s Name 
ತಂದೆಯ ಹೆಸರು 


XXXXXXXXXXXX 


Mother s Name : * 
ತಾಯಿಯ ಹೆಸರು 


XXXXXXXXXXXXXXXXXXX 


Spouse s Name (If Married ) : 
ಗಂಡ/ ಹೆಂಡತಿಯ ಹೆಸರು ( ವಿವಾಹವಾಗಿದ್ದರೆ) 


Gender : 
ಲಿಂಗ 


MALE 


AadharNo 


111111222222 


Mobile No 


7899000000 


Contact Details / ಸಂಪರ್ಕ ವಿವರಗಳು 


Postal Address : * 
ಅಂಟಿ ವಿಳಾಸ 


KPSC 


State : 


Karnataka 


KPSC 


District * 


Bengaluru Urban 


KPSC 


Enter Email Id : * 
- Da J eb . 


kpsc @ gmail. com 


Pincode : * 
ಏನಾದ 


560001 


Permanent Address Same As Above " 
ಶಾಶ್ವತ ವಿಳಾಸ ಅವೇ ಮೇಲಿರುವಂತೆ 


* 


Ores O No 


Examination Centre Details / ಶರಿಕ್ಷಾಕೇಂದ್ರ ವಿವರ 


Centre For Examination : * 


Bengaluru 


Bengaluru 


Help Line 


Compulsory Kannada Exam/ ಕಡ್ಡಾಯ ಕನ್ನಡ ಪರೀg 


9986739013 
Timings : 9am - 6pm 


O 


Yes 


No 


Have you passed Kannada Language as 1st or 2nd language or optional subject 
in SSLC or Higher Examination (but not one of the subject in a Composite Paper) 
or Are you Kannada Medium student if so you need not take the Compulsory 
Kannada exam : * 


Select the exam passed from the list : * 


S . S .L .C 


Photo & Signature Details 


Document Details 


Browse 


Preview 


Upload 
Status 


Upload Photo : * 
File Format : jpg / jpeg 
File Size : Greater Than 20kb & 
Lesser Than 50kb 
Click here to Download the 
Instructions for Upload Photo 


Browse... No file selected. 


Upload 


Upload Signature : * 
File Format : jpg / jpeg 
File Size : Greater Than 20kb & 
Lesser Than 50kb 
Click here to Download the 
Instructions for Upload Signature 


Browse... No file selected . 


Upload 


Save & Continue 


Note :-Slow Internet Connection is not recommended while submitting the Online Application . Please ensure thatyou are using atleast a minimum of 1 -MBPS 
Internet Speed/Connection before uploading /Submitting any information 


ಭಾಗ ೫ 


BDF338 DOZE, ROOwad , Jeger os , gones 


200 


Qualification Page 


Master Degree Qualification Details 


Prescribed Qualification :* 


Post Graduate Degree 


Subject: * 


Chemistry 

1 


Date Of Passing The Prescribed Qualification : * 


1 


2014 


Help Line 

9986739013 
Timings : 9am - 6pm 


Name Of The Board / Institute / University : * 


xxxxxxxxxxxxxxxxxx 


Is your qualification marks card issued in grade points ? 


O No 


Maximum marks in all 

years / semesters * 


Totalmarks secured in all 

years / Semesters * 


Aggregate Percentage ( % ) secured * 


100 


60 


60 .00 


B . Ed Qualification Details 


Prescribed Qualification :* 


B .Ed 


Date Of Passing The Prescribed Qualification : * 


2017 


1 1 
XXXXXXXXXXXXX 


Name Of The Board / Institute /University : * 


Is your qualification marks card issued in grade 
points ? * 


Yes 


No 


Maximum marks in all 
years / semesters * 


Total marks secured in all 

years /Semesters * 


Aggregate Percentage ( % ) secured * 


100 


60 


60 .00 


Save & Continue 


Note : Siow Internet Connection is not recommended while submitting the Online Application . Please ensure that you are using atleast a minimum of 1 -MBPS 
Internet Speed/Connection before uploading/ Submitting any information 


Additional Details 


Weightage Details 


Do you Claim Weightage ? * 


Yes 


No 


Category Details / ಪ್ರವರ್ಗ ವಿವರ 


Help Line 


Category Claimed / Endud sa 


* 


GM : General Merit 


9986739013 
Timings : 9am - 6pm 


Rural Candidate Details / 


duca 


w 


Owe 


Note (For GM ) : GM candidates claiming Rural reservation should have Rural Form - 1 and Form - 2 Certificates compulsorily . 
Rural reservation certificate must be obtained on or before last date of the application . 
Are you a Rural Candidate? /mabas Fabe ? * 

Yes No 


Physically Handicapped Candidate Details | ಅಂಗವಿಕಲ ಅಭ್ಯರ್ಥಿ ವಿವರ 


Note : Candidates claiming Physically Handicapped reservation must have the requisite certificate on or before last date of 
the application . 
Are you a Physically Handicapped (PH ) Candidate ? / bortado wz @ rabe ?* 

- Oves O No 


Select Type Of Disability* 


BLINDNESS 


Hyderabad-Karnataka Region Details ಹೈದರಾಬಾದ್‌ಕರ್ನಾಟಕ ಪ್ರದೇಶದ ವಿವರ 


Are you claiming Hyderabad -Karnataka region reservation Article 3716 )) ? 
ಹೈದರಾಬಾದ-ಕರ್ನಾಟಕ ಪ್ರದೇಶದ ಮೀಸಲಾತಿಯನ್ನುಕೊಡುವಿರಾ ? 


O No 


Ex -Military Person (EX -MP) Details / Arad 


der Jud 


Are you Claiming Ex -MP Reservation / Age Relaxation ? * 
ಮಾಜಿ ಸೈನಿಕ ಮೀಸಲಾತಿಯನ್ನು / ವಯೋಮಿತಿ ಸಡಿಲಿಕೆಯನ್ನುನೋಡುವಿರಾ ? 


Yes 


No 


Are you a Ex -Military Personnel(EX -MP ) ? * 


Yes 


No 


Help Line 

9986739013 
Timings : 9am - 6pm 


Date of Discharge * 


Reason For Discharge * 


Number Of Years Of Service* 


11 


2 


2007 


xxxxxxxxxx 


Government Employee Details ! ಸರ್ಕಾರಿ ನೌಕರ ಅಭ್ಯರ್ಥಿ ವಿವರ 


Note : State /CentralGovernment employees must have the NOC on or before last date of the application . 


Are you a Government Employee ? / dar 


ddde ? * 


- 


Ores O no 


Have you obtained the permission from the department for submitting of the 
online application * 


Yes 


No 


Department / Organization * 

ಸಂಸ್ಥೆಯ ಹೆಸರು 


Designation * 

ಹುದ್ದೆ 


Joining Date * 

ದಿನಾಂಕದಿಂದ 


Number of Years OfService * 

ಸೇವೆ ಸಲ್ಲಿಸಿರುವ ವರ್ಷಗಳು 

Years Months 


xxxxxxx 


хххххххх 


32 2001 


16 


- 5 


Age Relaxation / ವಯೋಮಿತಿ ಸಡಿಲಿಕೆ 


Note : Candidates claiming Age Relaxation must have obtained the relevant certificate on or before the last date 
prescribed for filing the applications i.e ., 24 - 04 - 2018 . Certificate obtained after the last date will be summarily rejected . 
Are You Claiming Age Relaxation ? / dacao dao Zweddon ? * 

Yes No 


Age Relaxation Type / darab 


add dd : * 


Census Department 


2059 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೮ 


ಭಾಗ ೫ 


Document Upload 


DocumentDetails 


Browse 


Upload 
Status 


Upload SSLC / 10th Marks Card :* 
File Format : jpg / jpeg / pdf 
File Size : Greater Than 10kb & 
Lesser Than 100kb 


Browse... No file selected . 


Upload 


Help Line 


Upload Post Graduate Degree 
Certificate : * 
File Format : jpg / jpeg / pdf 
File Size : Greater Than 10kb & 
Lesser Than 100kb 


9986739013 
Timings : 9am -6pm 


Browse... No file selected . 


Upload 


Upload B . Ed Certificate : * 
File Format : jpg / jpeg / pdf 
File Size :Greater Than 10kb & 
Lesser Than 100kb 


Browse... No file selected . 


Upload 


Declaration / ಅಭ್ಯರ್ಥಿಯ ಘೋಷಣೆ 


I hereby declare that all contents entered in this application are true, complete and correct to the best of my knowledge and 
belief. I have read the rules and understand that in the event of any information being found false or ineligibility being 
detected before or after the selection , my application is liable to be rejected . Action can be taken against me by the 
Commission / Government under rule 20 of the Karnataka Civil Services (General Recruitment) Rules 1977 as amended from 
time to time. I have read the rules and instructions carefully and hereby undertake to abide by them . I further declare that I 
fulfill all the eligibility conditions regarding age, educational qualification , reservation etc. , wherever applicable , prescribed 
for the post / Examination . 


ಮೇಲಿನ ಅರ್ಜಿಯಲ್ಲಿ ನಾನು ನೀಡಿರುವ ಎಲ್ಲಾ ಮಾಹಿತಿಗಳು ನನ್ನ ಅರಿವುಮತ್ತು ನಂಬಿಕೆಯಂತೆ ಸತ್ಯ ಪೂರ್ಣಮತ್ತುಸಮರ್ಪಕವಾಗಿರುತ್ತವೆ . ನಾನು ನಿಯಮಗಳು ಮತ್ತುಸೂಚನೆಗಳನ್ನು ಗಮನವಿಟ್ಟು 
ಓದಿದ್ದು, ಅವುಗಳನ್ನು ಪಾಲಿಸುವ ವಾಗ್ದಾನ ಮಾಡುತ್ತೇನೆ. ಹುದ್ದೆಗೆ ನಿಗದಿಪಡಿಸಿರುವ ವಯೋಮಿತಿ , ವಿದ್ಯಾರ್ಹತೆ , ಮೀಸಲಾತಿ, ಇತ್ಯಾದಿ ಅರ್ಹತಾ ಷರತ್ತುಗಳನ್ನು ಪೂರೈಸಿರುತ್ತೇನೆ ಎಂದು ಘೋಷಿಸುತ್ತೇನೆ. 
ಅರ್ಜಿಯಲ್ಲಿ ನೀಡಿರುವ ಮಾಹಿತಿಗಳು ಅಸತ್ಯವೆಂದು ತಿಳಿದು ಬಂದಲ್ಲಿ ಅಥವಾ ಅನರ್ಹತೆಯು ಆಯ್ಕೆಯ ಮುನ್ನ ಅಥವಾ ನಂತರ ಕಂಡುಬಂದಲ್ಲಿ ನನ್ನ ಅರ್ಜಿಯನ್ನು ತಿರಸ್ಕರಿಸಬಹುದು. ಅಲ್ಲದೆ ಕಾಲಕಾಲಕ್ಕೆ 
ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯದು 20ರ ವರೆಗೆ ನನ್ನ ವಿರುದ್ದ ಅಯೋಗಅಥವಾ ಸರ್ಕಾರವು ಕ್ರಮ ಕೈಗೊಳ್ಳಬಹುದು ಎಂದು 
ಅರ್ಥೈಸಿಕೊಂಡಿದ್ದೇನೆ. 


Final Confirmation 


Browse... No file selected . 


rue Format : JPG / Jpeg / par 
File Size : Greater Than 10kb & 
Lesser Than 100kb 


Upload 


Application Preview 


Registration No : 


3000012 


Help Line 

9986739013 
Timings : 9am - 6pm 


Personal Details 


Full Name of Applicant 


XXXXXXXXXXXXXXXXXXXXX 


Father s Name: 


xxxxxxxxxxxx 


Mother s Name : 


XXOOOXXXXXXXXXXXXOOOOXX 


Date of Birth : 


01 - 01 - 1990 


Gender: 


MALE 


Aadhar No : 


111111222222 


Mobile No : 


7899000000 


Contact Details 


Full Address : 


KPSC , KPSC , KPSC 


State Name : 


Karnataka 


District Name : 


Bengaluru Urban 


Pincode : 


560001 


E -mail id : 


kpsc @ gmail.com 


Master Degree Qualification Details 


Edit 


Confirm 


plas 


e 


uai 


seu 


ಕರ್ನಾಟಕ ಲೋಕಸೇವಾ ಆಯೋಗ 
Karnataka Public Service Commission 

ಉದ್ಯೋಗಸೌಧ, ಬೆಂಗಳೂರು 
Udyoga Soudha , Bengaluru - 1 

ಅಂತರ್ಜಾಲ ಸೆವ 


Bordado 


ONLINE APPLICATION For GROUP A and B POST- 2018 


Home 


Log Out 


Notification No / ಅಧಿಸೂಚನೆ ಸಂಖ್ಯೆ : 


R ( 2 ) 0000 / 17 - 18 / PSC DATED :00 - 00 - 2018 
Click here to Download the Notification & Instructions to Apply Online. 


Note :- Click on Post Office Challan first to print the Challan and pay the Prescribed fees asmentioned, in the nearest E - payment 

Post Offices in Karnataka only (DD , Postal Order, Money Orders will not be accepted . Applications for which fees is not 
paid within the last date will be summarily rejected ). Finally click on Application Preview to take the print- out of the 
ONLINE application . 


Print Postoffice Challan 


Print Application 


Note - Slow Internet Connection is not recommended while submitting the Online Application. Please ensure that you are using atleast a minimum of 
1-MBPS Internet Speed /Connection before uploading/Submitting any information . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯, ೨೦೧೮ 


೭೮೩ 


Post Office Challan 


Print 


Iಳki st> . 


HTwe! ! !) 


Post Office Copy 


Candidate Copy 


610000063000012600XXXXXXX 
E-Payment BillerId : KPSC GROUP AB 2018 


610000063000012600XXXXXXX 
E-Payment Biller Id : KPSC _GROUP _ AB _ 2018 


Application ID : 


61000006 


Application ID : 


61000006 


Registration No : 


3000012 


Registration No : 


3000012 


Notification No: 


R(2) 0000/17-18/PSC DATED :00-00 -2018 


Notification No: 


R(2) 0000117-18/PSC DATED:00-00-2018 


Name of Applicant: 


ХХХХХХХХХХХХХХХХХХХХХ 


Name of Applicant: 


XXXXXXXXXXXXXXXXXXXXX 


600 / 


600 / 


Amount: 


Amount: 


in words : six hundred Rupees Only 
Nearest e -payment Post Office in 
Karnataka only 


in words : six hundred Rupees Only 
Nearest e -payment Post Office in 
Karnataka only 


Paid At : 


Pay At : 


25 -04- 2018 (Within the working hours of 
PaymentLast Date: 

Post Office ) 
Please Confirm your payment in www .karnatakapost.gov.in after 

2 days of Payment 
Challan Downloaded Time:2018- 0 + 26 10:08:32 


25 -04- 2018 (Within the working hours of 
Payment Last Date: 

Post Office) 
Please Confirm your payment in www .karnatakapost.gov.in after 

2 days of Payment 
Challan Downloaded Time: 2018-03-26 10 :08 :32 


PR - 69 


sc - 200 


ಆರ್ , ಆರ್ . ಜನ್ನು , ಭಾಆಸೇ . 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ನಮೂನೆ1 . 
(ನಿಯಮ - 9 ) 

ಪೊಲೀಸ್ ಇಲಾಖೆ 
ಆರಕ್ಷಕ ಅಧೀಕ್ಷಕರವರ ಕಛೇರಿ, ಗದಗ ಜಿಲ್ಲೆ, ಗದಗ. 

ಅಧಿಸೂಚನೆ ದಿನಾಂಕ: 06 - 03 - 2018, 
ವಾಯ್.ಎಚ್. ಮಾದರ, ಸಿಪಿಸಿ -1024 ಇವರು ಗದಗ ಶಹರ ಪೋಲಿಸ್ ಠಾಣೆ, ಪೊಲೀಸ್ ಅಧೀಕ್ಷಕರ ಕಾರ್ಯಾಲಯ ಗದಗ ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು , ಇವರ ಹೆಸರನ್ನು ವಾಯ್ .ಎಚ್. ಬೇವಿನಗಿಡದ ಎಂಬುದಾಗಿ ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
PD -CIN - 30 

ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, 
SC - 10 

ಗದಗ ಜಿಲ್ಲೆ, ಗದಗ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಸಂಖ್ಯೆ: ಸಿಆಸುಇ/133 / ಆಸೇಣ/ 2017 , ಬೆಂಗಳೂರು, ದಿನಾಂಕ: 19.03. 2018 

ನಮೂನೆ1 

(ನಿಯಮ - 9) 
ಶ್ರೀ ಪರಸುರಾಮ ಮಾದರ, ಕೆ.ಎ .ಎಸ್ (ಕಿರಿಯ ಶ್ರೇಣಿ) ಅಧಿಕಾರಿ , ಇವರು ಪ್ರಸ್ತುತ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ 
ಪ್ರವಾಸೋದ್ಯಮ ನಿಗಮ , ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಇವರ ಹೆಸರನ್ನು “ ಪರಶುರಾಮ ಶಿನ್ನಾಳಕರ ” ಎಂಬುದಾಗಿ ಬದಲಾವಣೆಗೆ 
ಅನುಮತಿ ನೀಡಲಾಗಿದೆ. 
PD - CIN - 31 . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
Sc - 10 

ನಾಗರಾಜ್ , ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿ . ಆ. ಸು . ಇಲಾಖೆ.(ಸೇವೆಗಳು - 2) 


R .N .I. No . KARBIL /2001/47147 POSTAL REGN . No. RNP /KA/ BGS/2202 /2017 -19 
Licensed to post without prepayment WPP No . 297 
2058 

TUDTE37 ODZE, TODO, Jeet ns , 9000 


ಭಾಗ ೫ 


FORM -IV 
(See Rule 12 ) 

NOTICE 
Dated : 14 -11 -2017 . 


It is hereby notified that the undersigned has changed his name from BASAPPA SHANTHAPPA ADAGEMANE 

to BASANAGOUDA SHANTAGOUDA BIRADAR . 


PD - C /N - 32 


BASAPPA SHANTHAPPA ADAGEMANE 


SC - 10 


FORM -IV 


( See Rule 12 ) 

NOTICE 
Dated : 17 -02 - 2018 . 


It is hereby notified that the undersigned has changed his name from IRANNA Slo SHRIMANT TALAWAR to 

IRANNA S /o SHRIMANT WALIKAR . 


PD - C /N -33 
SC - 10 


IRANNA Slo SHRIMANT TALAWAR 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


